


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಜನವರಿ ೭, ೨೦೧೬ (ಪುಷ್ಯ ೧೭, ಶಕ ವರ್ಷ ೧೯೩೭) ಸಂಚಿಕೆ ೧ 
Volume 151 Bengaluru, Thursday, January 7, 2016 (Pushya 17, Shaka Varsha 1937) Issue 1 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 29 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 18-08-2015 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 400ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 

(401) ಅಕ್ಷರ ಐ ಫೌಂಡೇಷನ್‌, 

# 6052, ರೈಲ್ವೇ ಸ್ಟೇಷನ್‌ ರಸ್ತೆ, ಕಾರ್ಪೋರೇಷನ್‌ ಎದುರು, ತುಮಕೂರು-572102. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
NOTIFICATION 
No: HFW 29 FPR 2015, Bengaluru, Dated: 18-08-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 400 of Schedule-I to the said rules, 
namely :- 
(401) AKSHARA EYE FOUNDATION, 
# 6052, Railway Station Road, Opp. Corporation, 
TUMAKURU-572102. 
By Order and in the name of the Governor of Karnataka 
CHANDRAHAS G TALUKAR 
Under Secretary to Government 


P.R. 578 
S.C. 50 Health and Family Welfare Department 


(೧) 


೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 46 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 22-09-2015 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 401ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 

(402) ಹೋಪ್‌ ಆಸ್ಪತ್ರೆ, 

1ನೇ ಮುಖ್ಯ ರಸ್ತೆ, 4ನೇ ಅಡ್ಡ ರಸ್ತೆ, ಕುರುಬರ ಪೇಟೆ, 

ಕೋಲಾರ-563101. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
NOTIFICATION 
No: HFW 46 FPR 2015, Bengaluru, Dated: 22-09-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 401 of Schedule-I to the said rules, 
namely :- 
(402) HOPE HOSPITAL, 
1° Main Road, 4" Cross, Kurubarapet, 
KOLAR-563101. 
By Order and in the name of the Governor of Karnataka 
CHANDRAHAS G TALUKAR 
Under Secretary to Government 


P.R. 579 
S.C. 50 Health and Family Welfare Department 


HEALTH AND FAMILY WELFARE SECRETARIAT 
NOTIFICATION 
No: HFW 61 FPR 2015, Bengaluru, Dated: 22-09-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 402 of Schedule-I to the said rules, 
namely :- 
(403) LAKSHMI DEVAMMA HOSPITAL, 
Next to Shivananda Theatre, M.G. Road, 
CHANNAPATNA-562160. 
By Order and in the name of the Governor of Karnataka 
CHANDRAHAS G TALUKAR 
Under Secretary to Government 
Health and Family Welfare Department 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 61 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 22-09-2015 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 402ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩ 





(403) ಲಕ್ಷ್ಮಿದೇವಮ್ಮ ಆಸ್ಪತ್ರೆ. 
ಶಿವಾನಂದ ಚಿತ್ರಮಂದಿರದ ಹತ್ತಿರ, ಎಂ.ಜಿ. ರಸ್ತೆ, ಚನ್ನಪಟ್ಟಣ-562160. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
೧.೧. 580 ಸರ್ಕಾರದ ಅಧೀನ ಕಾರ್ಯದರ್ಶಿ 
S.C. 50 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 94 ಎಫ್‌ಪಿಆರ್‌ 2014, ಬೆಂಗಳೂರು, ದಿನಾಂಕ: 23-09-2015 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 403ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 


(404) ಶ್ರೀ ಬಸವ ಆಸ್ಪತ್ರೆ ಮತ್ತು ಸಂಶೋಧನ ಕೇಂದ್ರ, 


# 1-11-38/227, ಬಸವೇಶ್ವರ ಕಾಲೋನಿ, ಹಳೇ ಚಕ್‌ಪೋಸ್ಟ್‌ ಹತ್ತಿರ, ಲಿಂಗಸುಗೂರ ರಸ್ತೆ, 
ರಾಯಚೂರು-584101. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
NOTIFICATION 
No: HFW 94 FPR 2014, Bengaluru, Dated: 23-09-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 403 of Schedule-I to the said rules, 
namely :- 
(404) SHRI BASAVA HOSPITAL & RESEARCH CENTRE, 
# 1-11-38/227, Basaveshwara Colony, Near Old Check Post, Lingasugur Road, 
RAICHUR-584101. 
By Order and in the name of the Governor of Karnataka 
CHANDRAHAS G TALUKAR 
Under Secretary to Government 


P.R. 581 
S.C. 50 Health and Family Welfare Department 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 39 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 23-09-2015 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 404ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 

(405) ಮಂಜುನಾಥ ಕಣ್ಣಿನ ಆಸ್ಪತ್ರೆ, 

ಬನ್ನೆಂಜೆ, ಉಡುಪಿ-576101. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





HEALTH AND FAMILY WELFARE SECRETARIAT 
NOTIFICATION 
No: HFW 39 FPR 2015, Bengaluru, Dated: 23-09-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 404 of Schedule-I to the said rules, 
namely :- 
(405) MANJUNATHA EYE HOSPITAL, 
Bannanje, UDUPI-576101. 
By Order and in the name of the Governor of Karnataka 
CHANDRAHAS G TALUKAR 
Under Secretary to Government 


P.R. 582 
5.೦.50 Health and Family Welfare Department 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 57 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 28-09-2015 

ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 405ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 

(406) ಸರ್ಜಿ ಆಸ್ಪತ್ರೆ, 

ಪ್ಲಾಟ್‌ ನಂ. 11, ವಾರ್ಡ್‌-5, ಆರ್‌.ಎಂ.ಆರ್‌. ರಸ್ತೆ, ಪಾರ್ಕ್‌ ಎಕ್ಸ್‌ಟೆನ್ಡ್‌ನ್‌, 

ಶಿವಮೊಗ್ಗ-577201. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
NOTIFICATION 
No: HFW 57 FPR 2015, Bengaluru, Dated: 28-09-2015 
In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 405 of Schedule-I to the said rules, 
namely :- 
(406) SARJI HOSPITAL, 
Plot No. 11, Ward-5, R.M.R. Road, Park Extention, 


SHIVAMOGGA-577201. 
By Order and in the name of the Governor of Karnataka 
CHANDRAHAS G TALUKAR 
P.R. 583 Under Secretary to Government 
5.0.50 Health and Family Welfare Department 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 85 ಎಫ್‌ಪಿಆರ್‌ 2015, ಬೆಂಗಳೂರು, ದಿನಾಂಕ: 30-09-2015 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ ಐಟಂ 406ರ ನಂತರ ಈ ಕೆಳಕಂಡ ಐಟಂ ಅನ್ನು 
ಸೇರ್ಪಡೆಗೊಳಿಸಿದೆ :- 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೫ 





(407) ಬೆಳಕು ಕಣ್ಣಿನ ಆಸ್ಪತ್ರೆ, 
# 769, 1ನೇ ಅಡ್ಡ ರಸ್ತೆ, ರಿಂಗ್‌ ರಸ್ತೆ, ಕೆಂಗೇರಿ ಉಪನಗರ, 
ಬೆಂಗಳೂರು-560060. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಂದ್ರಹಾಸ ಗಂ. ತಾಳೂಕರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
NOTIFICATION 
No: HFW 85 FPR 2015, Bengaluru, Dated: 30-09-2015 


In exercise of the powers conferred by clause (ff) of rule 3 of the Karnataka Government Servants’ (Medical 
Attendance) Rules 1963, the Government of Karnataka hereby adds the following item after item 406 of Schedule-I to the said rules, 
namely :- 


(407) BELAKU EYE HOSPITAL, 
# 769, 1° Cross, Ring Road, Kengeri Upanagar, BENGALURU-560060. 
By Order and in the name of the Governor of Karnataka 
CHANDRAHAS G TALUKAR 


P.R. 584 Under Secretary to Government 
S.C. 50 Health and Family Welfare Department 


HOME SECRETARIAT 
NOTIFICATION 
No: HD-145/POP/2015, Bengaluru, Dated: 14-08-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof. 


SCHEDULE 





Police Station/Out 
Post in which area and 
place mentioned in 
column (3) shall be 


Police Station from 

whose jurisdiction 

the area and places 
mentioned in column 


Name of the Dist. / 
Police Division 
Sub-Division 


Name of the area and place 








included (3) shall be excluded 
1 2 3 4 
Vijayapura Women Police Station Entire Vijayapura District Entire Vijayapura 
District Vijayapura District covering all 











Police Stations 











The Women Police Station specified in column (2) shall be responsible for investigation of the offences under (1) the Children 
Act, 1960, (2) the Immoral Trafficking (Prevention) Act, 1956, (3) the Juvenile Justice Act 1986, (4) the Dowry Prohibition Act 1961, (5) 
the Protection of Children From Sexual Offences Act 2012 (6) the Indecent Representation of women (Prohibition) Act 1986 (7) the Sati 
Prevention Act 1987 (8) the Prohibition of Child Marriage Act 2006 and the Offences under section 302, 304(B), 307, 326(A), 312 to 
318, 341 to 348, 354, 357, 358, 363 to 373, 376 to 376(D), 493 to 498(A) and 509 of the Indian Penal Code 1860” which are committed 
against women or as the case may be children and may other cases of atrocities on women including attack and assault. 


By Order and in the name of the Governor of Karnataka 
H.R. PUTTEGOWDA 


P.R. 655 
S.C. 50 


Under Secretary to Government, 
Home Department. 


(Police Expenditure) 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





HOME SECRETARIAT 
NOTIFICATION 
No: HD-161/POP/2015, Bengaluru, Dated: 26-08-2015. 
In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 


shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof. 





























SCHEDULE 
R Name of the Police 
Name of the Police £ 
Station in which the suuon rom use 
Name of the Unit / jurisdiction the areas 
A | areas and places Name of the areas and places ಸ 
Sub Division /Circle RNIN and places specified 
specified in column(3) 4 
ತ in column (3) shall 
shall be included 
be excluded 
1 2 3 4 
Ramanagara Byadarahalli Police 1. Guollarahatti Tavarekere Police 
District ಕ Hamanagare Station SCG osahalil Station 
/ Sub Division/ Magadi 
Circle 3. Billikallu 
4. Byadarahalli 
5. Anjananagara 
6. B.E.L. Badavane 
7. Nuggale Palya 
8. Ullalu-Uppanagara 
9. Ullalu Basti 
10. Ullalu 
11. Muddina Palya 
12. Herohalli 
13. Andhrahalli 
14. Vidhyamanya Nagara 
15. Mahadeswara Nagara 
16. Kalika Nagar 
17. Thiigalara Palya 
By Order and in the name of the Governor of Karnataka 
H.R. PUTTEGOWDA 
P.R. 656 


Under Secretary to Government, 
S.C. 50 Home Department. 
(Police Expenditure) 


HOME SECRETARIAT 
NOTIFICATION 
No: HD-175/POP/2015, Bengaluru, Dated: 03-09-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೭ 





shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof in respect of offences pertaining to women and 
children specified below :- 











SCHEDULE 
Name of the Police Name of the Police 
ಶೌ Station/Out Post in Station from whose 
Name of the District / p A 1 
ಸ ಹ which area and place jurisdiction the area and 
Police Sub-Division / | Name of the area and place ಸ 
ಸ mentioned in place specified in 
Sub Circle 
column(3) shall be column (3) shall be 
included excluded 
1 2 3 4 
Tumakuru Tumakuru Women The entire area and places coming under Tumakuru Town PS 
No 4 ತ Tumakuru Town circle 
District Police Station 


The entire area and places coming under 
Thilakpark Circle 


Tumakuru Town Sub- 
Division 


(1) Thilakpark PS 


(2) NEPS 


The entire area and places coming under 
Kyathasandra Circle (1) Kyathasandra PS 


Tumakuru Town circle 


(2) Hebbur PS 

















The entire area and places coming under (1) Tumakuru Rural PS 
Tumukuru Rural circle 

(2) Kora PS 

(3) Bellavi PS 





The Women Police Station specified in column (2) shall be responsible for investigation of the offences under (1) the Children 
Act, 1960, (2) the Immoral Trafficking (Prevention) Act, 1956, (3) the Juvenile Justice (care and protection of children) Act 2000, (4) the 
Dowry Prohibition Act 1961, (5) the Protection of Children From Sexual Offences Act 2012 (6) the Indecent Representation of Women 
(Prohibition) Act 1986 (7) the Sati Prevention Act 1987 (8) the Prohibition of Child Marriage Act 2006 and the Offences under section 
302, 304(B), 307, 326(A), 312 to 318, 341 to 348, 354, 357, 358, 363 to 373, 376 to 376(D), 493 to 498(A) and 509 of the Indian Penal 
Code 1860” which are committed against women or as the case may be children and may other cases of atrocities on women including 
attacks and assaults. 


By Order and in the name of the Governor of Karnataka, 
H.R. PUTTEGOWDA, 
P.R. 657 Under Secretary to Government, 
5.0.50 Home Department. 
(Police Expenditure) 


HOME SECRETARIAT 
NOTIFICATION 
No: HD-189/POP/2015, Bengaluru, Dated: 03-09-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notification issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof in respect of offences pertaining to women and 
children specified below :- 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


ಭಾಗ ೪ಎ 





SCHEDULE 





Name of the District / 
Police Sub-Division / 


Name of the Police 
Station/Out Post in 
which area and place 


Name of the area and place 


Name of the Police 
Station from whose 
jurisdiction the area 
and place specified 





Sub Circle mentioned in column y 
3) shall be included in‘golumn (3) shal 
( be excluded 
1 2 3 4 





Hassan District 


Hassan Women 
Police Station 


Hassan Sub-Division 


Hassan Town 


Extention 


Pension Mohalla 
Hassan Rural 
Dudda 

Gorur 
Shantigrama 




















The Women Police Station specified in column (2) shall be responsible for investigation of the offences under (1) the Children 
Act, 1960, (2) the Immoral Trafficking (Prevention) Act, 1956, (3) the Juvenile Justice (care and protection of children) Act 2000, (4) the 
Dowry Prohibition Act 1961, (5) the Protection of Children From Sexual Offences Act 2012 (6) the Indecent Representation of Women 
(Prohibition) Act 1986 (7) the Sati Prevention Act 1987 (8) the Prohibition of Child Marriage Act 2006 and the Offences under section 
302, 304(B), 307, 326(A), 312 to 318, 341 to 348, 354, 357, 358, 363 to 373, 376 to 376(D), 493 to 498(A) and 509 of the Indian Penal 
Code 1860” which are committed against women or as the case may be children and may other cases of atrocities on women including 
attack and assault. 

By Order and in the name of the Governor of Karnataka 


H.R. PUTTEGOWDA 


P.R. 658 Under Secretary to Government, 


S.C. 50 Home Department. 


(Police Expenditure) 


HOME SECRETARIAT 
NOTIFICATION 
No: HD-190/POP/2015, Bengaluru, Dated: 03-09-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof in respect of offences pertaining to women and 
children specified below :- 











SCHEDULE 
Name of the Police 
ನ Station/Out Post in Name of the Police Station 
Name of the District / j ಚ ಡ್‌ 
MN which area and place from whose jurisdiction the 
Police Sub-Division / ನ Name of the area and place KE 
Sub Circle mentioned in area and place specified in 
column(3) shall be column (3) shall be excluded 
included 
1 2 3 4 
Chamarajanagara Chamarajanagara Chamarajanagara District 1) Chamarajanagara Town 
District Women 2) Chamarajanagara Rural 
Police Station | 
3) Chamarajanagara East 
4) Teranambi 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೯ 








Name of the Police 








PE Station/Out Post in Name of the Police Station 
Name of the District / | es 
| ಸಾ which area and place from whose jurisdiction the 
Police Sub-Division / ಸ Name of the area and place pl 
Sub Circle mentioned in area and place specified in 
column(3) shall be column (3) shall be excluded 
included 
1 2 3 4 
5) Gundlupet 
6) Beguru 
7) Mamballi 
8) Yelandur 
9) Kollegal Town 
10) Kuderu 
11) Sante Marahalli 
12) Kollegal Rural 
13) Hanur 
14) Rampura 
15) MM. Hills 




















The Women Police Station specified in column (2) shall be responsible for investigation of the offences under (1) the Children 
Act, 1960, (2) the Immoral Trafficking (Prevention) Act, 1956, (3) the Juvenile Justice (care and protection of children) Act 2000, (4) the 
Dowry Prohibition Act 1961, (5) the Protection of Children From Sexual Offences Act 2012 (6) the Indecent Representation of Women 
(Prohibition) Act 1986 (7) the Sati Prevention Act 1987 (8) the Prohibition of Child Marriage Act 2006 and the Offences under section 
302, 304(B), 307, 326(A), 312 to 318, 341 to 348, 354, 357, 358, 363 to 373, 376 to 376(D), 493 to 498(A) and 509 of the Indian Penal 
Code 1860” which are committed against women or as the case may be children and may other cases of atrocities on women including 
attacks and assaults. 


By Order and in the name of the Governor of Karnataka 
H.R. PUTTEGOWDA 
P.R. 659 Under Secretary to Government, 
5.0.50 Home Department. 
(Police Expenditure) 


HOME SECRETARIAT 
NOTIFICATION 
No: HD-165/POP/2015, Bengaluru, Dated: 04-09-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof in respect of traffic offences under Acts specified 
below :- 











SCHEDULE 
§ Name of the Police 
Name of the Police A 
ಹ oN y Station from the 
Name of the District / Station in which the ಜ್‌ ನ 
St jurisdiction of which 
Police Sub-Division / areas and places Name of the areas and places 
ಲ ಜ್‌! the areas and places 
Circle specified in column EPA 
(3) shall be included ಚತವ 
(3) shall be excluded 
1 2 3 4 
Hassan District, Channarayapatna Jurisdiction of Channarayapatna Town Police Channarayapatna 
Holenarasipura Traffic Police Station Station Comprising the Channarayapatna Town | Town Police Station 




















೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 








Name of the Police 
Station from the 
jurisdiction of which 
the areas and places 
specified in column 
(3) shall be excluded 


Name of the Police 
Name of the District / Station in which the 
Police Sub-Division / areas and places Name of the areas and places 

Circle specified in column 
(3) shall be included 























1 2 3 4 
Sub-Division, Municipality limits and Mattanvile to Udayapura of | and Channarayapatna 
Channarayapatna Channarayapatna Rural Police Station Limits Rural P.S.N.H. 75 
Circle (Mattanvile to 
Udayapura) 





The Traffic Police Station specified in column (2) shall be responsible for investigation of the offences as under:- 

(1) The Karnataka Traffic Control Act, 1960 (Karnataka Act No.18 of 1960); 

(2) The Karnataka Traffic (Control of Public Vehicles) Rules, 1979; 

(3) The Karnataka Traffic Control (Regulation of Traffic on Highways) Rules, 1979 and the Karnataka Traffic Control 
Rules, 1979; 

(4) The Karnataka Public Conveyance Act, 1961 (Karnataka Act 20 of 1962) 

(5) The Motor Vehicles Act, 1988 [Central Act 59 of 1988) and the Karnataka Motor Vehicles Rules, 1989; 

(6) Offences under sections 279, 304(A), 337, 338 and 427 of Indian Penal Code, 1860. 


By Order and in the name of the Governor of Karnataka 
H.R. PUTTEGOWDA 
P.R. 660 Under Secretary to Government, 
Home Department. 


S.C. 50 
(Police Expenditure) 


HOME SECRETARIAT 
NOTIFICATION 
No: HD-173/POP/2015, Bengaluru, Dated: 04-09-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 2 of 1974), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette, the areas and places specified in column (3) of the schedule below, 
shall cease to be, within the jurisdiction of the police station specified in column (4) thereof and the said areas and places shall be 
included within the jurisdiction of the police station specified in column (2) thereof. 











SCHEDULE 
Police Station/Out g ೆ 
Police Station from whose 
Name of the District / | Post in which area and R ಟ್ಟ 
oe R y jurisdiction the area and 
Police Division / Sub place mentioned in Name of the area and place R R 
places mentioned in column 
Division column (3) shall be 
R (3) shall be excluded 
included 
1 2 3 4 
Kolar Women Area coming under Revenue taluks 1) Kolar City Police Station 
District Police Station, Kolar 1) Kolar 2) Galpet Police Station 
2) Malur 3) Kolar Rual Police Station 
3) Mulabagal 4) Vemagal Police Station 
4) Srinivasapura 5) Malur Police Station 
6) Masti Police Station 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೧೧ 








Police Station/Out 
Name of the District / | Post in which area and 


Police Station from whose 
jurisdiction the area and 





Police Division / Sub place mentioned in Name of the area and place f K 
ಓಟ places mentioned in column 
Division column (3) shall be 
ಸ (3) shall be excluded 
included 
1 2 3 4 





7) Mulbagil Police Station 

8) Nangali Police Station 

9) Srinivasapura Police 
Station 

10) Gownipalli Police Station 


11) Rayalpadi Police Station 




















The Women Police Station specified in column (2) shall be responsible for investigation of the offences under (1) the Children 
Act, 1960, (Central No. 60 of 1960) the Immoral Traffic (Prevention) Act, 1956, (Central Act No. 104 of 1956), the Juvenile Justice (Care 
and Protection of Children) Act 2000 (Central Act No. 56 of 2000), the Dowry Prohibition Act 1961 (Central Act No. 28 of 1961), the 
Protection of Children From Sexual Offences Act 2012 (Central Act No. 32 of 2012), Indecent Representation of Women (Prohibition) 
Act 1986 (Central Act No. 60 of 1986), the Commission Sati (Prevention) Act 1987 (Central Act No. 03 of 1988), the Prohibition of Child 
Marriage Act 2006 (Central Act No. 06 of 2007) and Offences under section 302, 304(B), 307, 312 to 318, 326(A), 341 to 348, 354, 
357, 358, 363 to 373, 376 to 376(D), 493 to 498(A) and 509 of the Indian Penal Code 1860 which are committed against women or as 
the case may be children and may other cases of atrocities on women including attack and assault. 


By Order and in the name of the Governor of Karnataka, 
H.R. PUTTEGOWDA, 
P.R. 661 Under Secretary to Government, 


S.C. 50 Home Department. 


(Police Expenditure) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 417 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 05-11-2015. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1 ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸೋಮವಾರಪೇಟೆ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರ ಅಧಿಸೂಚನೆ ಸಂಖ್ಯೆ ಕಂಇ 198 ಎಲ್‌ಆರ್‌ಎ 2014, 
ದಿನಾಂಕ: 26-08-2014 ರಲ್ಲಿಯ ಕ್ರಮ ಸಂಖ್ಯೆ: 02 ರಲ್ಲಿರುವ ಶ್ರೀ ಸೀದಿ ಇಬ್ರಾಹಿಂ ಮಾದಾಪುರ ಗ್ರಾಮ, ವೀರಾಜಪೇಟೆ ಇವರ ಬದಲಿಗೆ 
ಶ್ರೀ ಎ.ಬಿ. ಉಮ್ಮರ್‌ ಬಿನ್‌.ಎಂ. ಬಡುವ, ಕಾರೆಕಾಡು ಮಾದಾಪುರ ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-693 ಬಾಲರಾಜ ದೇವರಖದ್ರಾ, 
5೦-15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 257 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 26-10-2015. 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಯಾದಗಿರಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರ ಅಧಿಸೂಚನೆ ಸಂಖ್ಯೆ ಕಂಇ 299 ಎಲ್‌ಆರ್‌ಎ 2014, ದಿನಾ೦ಕ: 02-03-2015 


ರಲ್ಲಿಯ ಕ್ರಮ ಸಂಖ್ಯೆ: 01 ಮತ್ತು 02 ರಲ್ಲಿರುವ ಶ್ರೀ ಮಹಿಪಾಲರೆಡ್ಡಿ, ನ್ಯಾಯವಾದಿಗಳು, ಹತ್ತಿಕುಣಿ ಗ್ರಾಮ, ಯಾದಗಿರಿ ತಾಲ್ಲೂಕು ಇವರ ಬದಲಿಗೆ 
ಶ್ರೀ ಪ್ರಭುಲಿಂಗ ವಾರದ್‌ ಸೈದಾಪೂರ, ಯಾದಗಿರಿ ಜಿಲ್ಲೆ ಮತ್ತು ಶ್ರೀ ಮರಿಯಪ್ಪ ಬಾಡಿಯಾಳ, ಯಾದಗಿರಿ ತಾಲ್ಲೂಕು. ಇವರ ಬದಲಿಗೆ ಶ್ರೀ ಭೀಮರಾವ್‌ 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





ಚಂಡಿಕಿ, ವಕೀಲರು, ಶ್ರೀ ಮಾತಾ ಮಾಣಿಕೇಶ್ವರ ನಗರ, ಯಾದಗಿರಿ ತಾಲ್ಲೂಕು ಇವರುಗಳನ್ನು ನಾಮ ನಿರ್ದೇಶನ ಮಾಡುವ ಅಧಿಕಾರೇತರ ಸದಸ್ಯರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


PR-694 
ಬಾಲರಾಜ ದೇವರಖದ್ರಾ, 


50-15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ.(ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಕಂಇ 389 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 31-10-2015. 


ವಿಷಯ : ಕೋಲಾರ ತಾಲ್ಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರ ಗ್ರಾಮದ ಹೆಸರನ್ನು ತಿದ್ದುಪಡಿ ಮಾಡುವ ಬಗ್ಗೆ. 
ಉಲ್ಲೇಖ : ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 389 ಎಲ್‌ಆರ್‌ಎ 2015, ದಿನಾಂಕ: 13-10-2015. 
ಸರ್ಕಾರ ಅಧಿಸೂಚನೆ ಸಂಖ್ಯೆ ಕಂಇ 389 ಎಲ್‌ಆರ್‌ಎ 2015, ದಿನಾಂಕ 13-10-2015 ರಂದು ಕೋಲಾರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ 
ಕ್ರಮ ಸಂಖ್ಯೆ 01 ರಲ್ಲಿ ನಾಮ ನಿರ್ದೇಶನ ಮಾಡಿದ್ದು ಶ್ರೀ ಎಂ. ಮಂಜುನಾಥ ಬಿನ್‌ ಚಿಕ್ಕಮರಿಯಪ್ಪ ಛತ್ರಕೋಡಿಹಳ್ಳಿ, ಕೋಲಾರ ತಾಲ್ಲೂಕು ಎಂದು 
ನಮೂದಿಸಿದ್ದು, ಅದರ ಬದಲಿಗೆ ಶ್ರೀ ಎಂ. ಮಂಜುನಾಥ, ಕುಡುವನಹಳ್ಳಿ, ಅಣ್ಣೇಹಳ್ಳಿ ಪಂಚಾಯಿತಿ ಹೋಳೂರು ಹೋಬಳಿ, ಕೋಲಾರ ತಾಲ್ಲೂಕು ಎಂದು 
ತಿದ್ದುಪಡಿ ಮಾಡಿಕೊ೦ಡು ಓದಿಕೊಳ್ಳತಕ್ಕದ್ದು. 


೧೧-695 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-15 ಬಾಲರಾಜ ದೇವರಖದ್ರಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸೇಇ 470 ಎಂಆರ್‌ಇ 2014, ಬೆಂಗಳೂರು, ದಿನಾಂಕ: 11-11-2015. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 1(1(ix)ರಲ್ಲಿ ಪ್ರದತ್ತವಾದ ಅಧಿಕಾರದ 
ಮೇರೆಗೆ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ:ಸಇ 236 ಎ೦ಆರ್‌ಇ 2013, ದಿನಾ೦ಕ:2110.2013ರಲ್ಲಿ ಮುಳಬಾಗಿಲು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗೆ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿರುವ ಈ ಕೆಳಕಂಡ ಮೂರು ಜನ ಸದಸ್ಯರನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಿದೆ. 


ಕ್ರಸಂ. ಹೆಸರು ಮತ್ತು ವಿಳಾಸ ಶ್ರೀ/ಶ್ರೀಮತಿ 








1 ಶ್ರೀ ಎಂ.ಎನ್‌. ಶಿವಪ್ರಕಾಶ್‌ ಬಿನ್‌ ನಾರೆಪ್ತ ಮೋತಕಪಲ್ಲಿ 
e ಎಂ.ಗೋವಿಂದಪ್ಪ ಬಿನ್‌ ಮುನಿವೆಂಕಟಪ್ಪ, ಉತ್ತನೂರು 


ಡು 


ಶ್ರಿ 
ಶ್ರೀ ಸುಬಮಣ್ಣ ಬಿನ್‌ ನಾರಾಯಣಪ್ಪ, ಗುಣಗುಂಟೇಪಾಳ್ಯ 


ಮು ವತ p) 





2 





3 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


PR-696 ಎಲ್‌.ಸಿ. ಬಸವರಾಜು, 
5೦-30 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 122 ಕಸೈಸೇ 2015, ಬೆಂಗಳೂರು, ದಿನಾಂಕ: 18-11-2015. 


ಕಲಬುರಗಿ ಜಿಲ್ಲಾ ಸೈನಿಕ ಮಂಡಳಿ, ಕಲಬುರಗಿ ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ/ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು 
ಈ ಅಧಿಸೂಚನೆ ಹೊರಡಿಸಿರುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಪುನರ್‌ ರಚಿಸಲಾಗಿದೆ. 


1. ಜಿಲ್ಲಾಧಿಕಾರಿಗಳು, ಸ ಅಧ್ಯಕ್ಷರು 
ಕಲಬುರಗಿ ಜಿಲ್ಲೆ, 
ಕಲಬುರಗಿ 

2. ಗ್ರೂಪ್‌ ಕ್ಯಾಪ್ಟನ್‌(ನಿ) ಕಾಶೀನಾಥ ಅನುಧುರೆ ಡಾ ಉಪಾಧ್ಯಕ್ಷರು 


ನಂ.ಟಿ-3, ಬ್ಲಾಕ್‌-ಡಿ, ಎಸಿಯನ್‌ ಗಾರ್ಡೆನಿಯಾ, 
ಏಸಿಯನ್‌ ಮಾಲ್‌ ಹಿಂಭಾಗ, 
ಕಲಬುರಗಿ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೧೩ 





3. ಉಪ ನಿರ್ದೇಶಕರು, _ ಕಾರ್ಯದರ್ಶಿಗಳು 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಕಲಬುರಗಿ. 


ಅಧಿಕಾರಿ ಸದಸ್ಯ 


ರು 
4. ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಕಲಬುರಗಿ. 

5. ಶಾಖಾ ಭರ್ತಿ ಅಧಿಕಾರಿಗಳು, ಪೋರ್ಟ್‌, ಬೆಳಗಾವಿ. 

6. ಅಪರ ಜಿಲ್ಲಾಧಿಕಾರಿಗಳು, ಬೀದರ್‌ ಜಿಲ್ಲೆ, ಬೀದರ್‌. 

7. ಅಪರ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ, ರಾಯಚೂರು. 

8. ಅಪರ ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ. ಯಾದಗಿರಿ. 

9. ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲಬುರಗಿ. 

10. ಉಪ ಕಾರ್ಯದರ್ಶಿಗಳು(ಅಭಿವೃದ್ಧಿ), ಜಿಲ್ಲಾ ಪಂಚಾಯತ್‌ ಕಲಬುರಗಿ. 

1. ಉಪ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ಕಲಬುರಗಿ. 
12. ವ್ಯವಸ್ಥಾಪಕರು, ಭಾರತೀಯ ಸ್ಟೇಟ್‌ ಬ್ಯಾಂಕ್‌(ಲೀಡ್‌ ಬ್ಯಾಂಕ್‌), ಕಲಬುರಗಿ. 

13. ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿಗಳು, ಕಲಬುರಗಿ. 


ಅಧಿಕಾರೇತರ ಸದಸ್ಯರು: 


14. ಮಾಜಿ ಸುಬೇದಾರ್‌(ನಿ) ಶಾಂತಯ್ಯ, ಮಾನಸ ನಿಲಯ, ॥21907-32/ಸಿ, ಬಡೇಪುರ, ಸೇಡಂ ರಸ್ತೆ, ಕಲಬುರಗಿ. 

15. ಮಾಜಿ ಸುಬೇದಾರ್‌ ಶಿವರಾಜ್‌, ಮುಕ್ಕಾಂ ಮತ್ತು ಅಂಚೆ- ರಂಜೋಳ್‌ ಖೇಣಿ, ತಾಲ್ಲೂಕು ಮತ್ತು ಜಿಲ್ಲೆ-ಬೀದರ್‌. 

16. ಮಾಜಿ ಹವಾಲ್ದಾರ್‌ ಕೆ.ಎಸ್‌.ರಾವ್‌, 48-11-182/26, ಪಂಚಮುಖಿ ಕಾಲೋನಿ, ರಾಯಚೂರು. 

17. ಮಾಜಿ ನಾಯಬ್‌ ಸುಬೇದಾರ್‌ ಮಹದೇವಪ್ಪ 42-4-13, ವೆಂಕಟೇಶ್‌ ಆಯಿಲ್‌ ಮಿಲ್‌ ಹತ್ತಿರ, ಬಂಡಿಗೇರಿ, ಯಾದಗಿರಿ. 


18. ಶ್ರೀ. ಗೋಪಾಲಕೃಷ್ಣ ಎಸ್‌. ರಘೋಜಿ, ಉದ್ಯೋಗಪತಿಗಳು ಸ ಪ್ರಮುಖ ನಾಗರಿಕರು 
ರಘೋಜಿ ಸಿಮೆಂಟ್‌ ಸೆಂಟರ್‌, ನೆಹರು ಗಂಜ್‌, ಕಲಬುರಗಿ 

19. ಶ್ರೀ ಎಸ್‌.ಬಿ.ಪಾಟೀಲ್‌, ಉದ್ಯೋಗಪತಿಗಳು, 3. -ಸದರ- 
ಪಿ.ಬಿ.ನಂ.124, ನೆಹರುಗ೦ಜ್‌, ಕಲಬುರಗಿ. 

20. ಶ್ರೀ.ಗಿರಿಜಶ೦ಕರ್‌ ಶೆಟ್ಟಿ ಸಮಾಜ ಸೇವಕರು, ಮ -ಸದರ_ 
ಶೆಟ್ಟಿ ಟಾಕೀಸ್‌, ಆಳ೦ದ ರೋಡ್‌, ಕಲಬುರಗಿ. 

21. ಶ್ರೀ.ಸುರೇಶ್‌.ಜಿ.ನಂದಿಹಾಳ, ಸಮಾಜ ಸೇವಕರು, ಹ ಸದರ 


ಇಂಡಸ್ಟ್ರಿಯಲ್‌ ಎಸ್ಟೇಟ್‌, ಎಂ.ಎಸ್‌.ಕೆ ಮಿಲ್‌ ರೋಡ್‌, ಕಲಬುರಗಿ 
ಈ ಸಮಿತಿಯ ಅಧಿಕಾರೇತರ ಸದಸ್ಯರ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ- (ಎ)ನಲ್ಲಿ 
ವರ್ಗೀಕೃತ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌.ಪುಟ್ಟೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸಹಾಯಕ ಸೇವೆಗಳು) 


೧೧-697 
50-100 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 86 ಕಸೈಸೇ 2015, ಬೆ೦ಗಳೂರು, ದಿನಾಂಕ: 19-11-2015. 


ವಿಜಯಪುರ ಜಿಲ್ಲಾ ಸೈನಿಕ ಮಂಡಳಿ, ವಿಜಯಪುರ ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ/ಅಧಿಕಾರೇತರ ಸದಸ್ಯನ್ನೊಳಗೊ೦ಡ ಸಮಿತಿಯನ್ನು 
ದಿನಾಂಕ: 15-05-2015ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ಪುನರ್‌ರಚಿಸಲಾಗಿದೆ. 
1 ಜಿಲ್ಲಾಧಿಕಾರಿಗಳು, 


ವಿಜಯಪುರ ಜಿಲ್ಲೆ, ವಿಜಯಪುರ. ಷ್ಠ ಅಧ್ಯಕ್ಷರು 
2. ವಿಂಗ್‌ ಕಮಾಂಡರ್‌ ಎಂ.ಸಿ.ಕೋರಿ(ನಿ) ತ ಉಪಾಧ್ಯಕ್ಷರು 
3, ಉಪ ನಿರ್ದೇಶಕರು, 

ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ತ ಕಾರ್ಯದರ್ಶಿಗಳು 


ವಿಜಯಪುರ. 


ಆರಕ್ಷರ ಅಧೀಕ್ಷಕರು, ವಿಜಯಪುರ ಜಿಲ್ಲೆ, ವಿಜಯಪುರ. 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿಜಯಪುರ. 


ರು 
4. ಉಪ ಕಾರ್ಯದರ್ಶಿಗಳು(ಅಭಿವೃದ್ದಿ) ಜಿಲ್ಲಾ ಪಂಚಾಯತ್‌, ವಿಜಯಪುರ. 
5 
6 
7. ಉಪ ನಿಬಂಧಕರು, ಸಹಕಾರಿ ಸಂಘಗಳು, ವಿಜಯಪುರ. 


೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





8. 
9. 


10. 
11, 
12; 


ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿಗಳು. ವಿಜಯಪುರ. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ವಿಜಯಪುರ. 

ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಿಜಯಪುರ. 
ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ವಿಜಯಪುರ. 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ವಿಜಯಪುರ. 





ಅಧಿಕಾರೇತರ ಸದಸ್ಯರು: 


13. 
14. 


ಶ್ರೀ.ಶಿವನಗೌಡ ಈರಪ್ಪ ಬಗಲಿ, ತಂದೆ ಈರಪ್ಪ ಬಗಲಿ, ನಂ. 660, ಕನಕದಾಸ ಬಡಾವಣೆ, ವಿಜಯಪುರ. 
ಶ್ರೀ. ಜೈನುದ್ದಿನ್‌ ಡಿ.ಗು೦ಡುಬಾವಡಿ, ಟಕ್ಕೆ ರಸ್ತೆ, ಸಿದ್ದೇಶ್ವರ ಬ್ಯಾಂಕ್‌ ಹತ್ತಿರ, ವಿಜಯಪುರ. 


ಈ ಸಮಿತಿಯ ಅಧಿಕಾರೇತರ ಸದಸ್ಯರ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ- (ಎ)ನಲ್ಲಿ 


ವರ್ಗೀಕೃತ ಮಾಡಲಾಗಿದೆ. 
೧೯-698 
50-100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌.ಪುಟ್ಟೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸಹಾಯಕ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಇ 176 ಕಸೈಸೇ 2014, ಬೆಂಗಳೂರು, ದಿನಾಂಕ: 19-11-2015. 


ಬಾಗಲಕೋಟೆ ಜಿಲ್ಲಾ ಸೈನಿಕ ಮಂಡಳಿ, ಬಾಗಲಕೋಟೆ ಇಲ್ಲಿಗೆ ಈ ಕೆಳಗೆ ಕಾಣಿಸಿರುವ ಅಧಿಕಾರಿ/ಅಧಿಕಾರೇತರ ಸದಸ್ಯರನ್ನೊಳಗೊಂಡ 
ಸಮಿತಿಯನ್ನು ದಿನಾಂಕ: 21-05-2014ರಿಂದ ಅನ್ವಯವಾಗುವಂತೆ ಮೂರು ವರ್ಷಗಳ ಅವಧಿಗೆ ಪುನರ್‌ರಚಿಸಲಾಗಿದೆ. 


}: 


YW ಜು 


ಅಧಿಕಾರಿ ಸದಸ್ಯರು: 


2 ೨೨ ಇ ೦ ಚೌ ಜಾ 


10. 


ಜಿಲ್ಲಾಧಿಕಾರಿಗಳು, 

ಕ ಚೆ ಅಧ್ದಕರು 
ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ. ನ 
ಕ್ಯಾಪ್ಟನ್‌ (ನಿವೃತ್ತ) ಪ್ರಭಾಕರ.ಎಂ.ಕುಲಕರ್ಣಿ ತ ಉಪಾಧ್ಯಕ್ಷರು 
ಉಪ ನಿರ್ದೇಶಕರು, 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬಾಗಲಕೋಟೆ. 7 ಕಾರ್ಯದರ್ಶಿಗಳು 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಾಗಲಕೋಟೆ. 
ಜಿಲ್ಲಾ ಉದ್ಯೋಗಾಧಿಕಾರಿಗಳು, ಬಾಗಲಕೋಟೆ. 

ಆರಕ್ಷಕ ಅಧೀಕ್ಷಕರು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ. 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬಾಗಲಕೋಟೆ. 

ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
ವ್ಯವಸ್ಥಾಪಕರು, ಜಿಲ್ಲಾ ಲೀಡ್‌ ಬ್ಯಾಂಕ್‌, ಬಾಗಲಕೋಟೆ. 

ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿಗಳು, ಬಾಗಲಕೋಟೆ. 


ಅಧಿಕಾರೇತರ ಸದಸ್ಯರು: 


11, 
12. 
13. 
14. 
15. 
16, 


ಮಾಜಿ ಸುಬೇದಾರ ಕೆ.ಬಿ. ಮೋಮಿನ್‌, ನವನಗರ, ಬಾಗಲಕೋಟೆ. 

ಮಾಜಿ ಹವಾಲ್ದಾರ. ಹೆಚ್‌.ಆರ್‌.ಕುಲಕರ್ಣಿ, ಕೋಟೆ, ಬಾಗಲಕೋಟೆ. 
ಶ್ರೀ.ಎಂ.ಎಂ.ಹಂಡಿ, ನ್ಯಾಯವಾದಿಗಳು, ವಿದ್ಯಾಗಿರಿ, ಬಾಗಲಕೋಟೆ. 
ಶ್ರೀ.ಟಿ.ಎಂ.ಪಾಟೀಲ್‌(ನಿವೃತ್ತ ಕೃಷಿ ಅಧಿಕಾರಿಗಳು), ಬಾಗಲಕೋಟೆ. 
ಶ್ರೀ.ಆರ್‌.ಎಲ್‌.ಕಟಗೇರಿ, ಅಧ್ಯಕ್ಷರು, ಶಿಕ್ಷಣ ಸಂಸ್ಥೆ, ಬಾಗಲಕೋಟೆ. 
ಶ್ರೀ.ಗಿರೀಶ್‌ ಪಾಟೀಲ, ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್‌, ಬೆನಕಟ್ಟಿ. 


ಈ ಸಮಿತಿಯ ಅಧಿಕಾರೇತರ ಸದಸ್ಯರ ಪ್ರಯಾಣ ಮತ್ತು ದಿನಭತ್ಯೆಯನ್ನು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ಅನುಬಂಧ- (ಎ)ನಲ್ಲಿ 


ವರ್ಗೀಕೃತ ಮಾಡಲಾಗಿದೆ. 
೧೯೧-699 
50-100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌.ಪುಟ್ಟೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೧೫ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 112 ಎಂಎಲ್‌ಆರ್‌ 2014, ಬೆಂಗಳೂರು, ದಿನಾಂಕ: 07-10-2015. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರನ್ವಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ: 10-04-2006 ರಿಂದ 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು 
ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ, ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 
ಸಂಖ್ಯೆ ಸಂವ್ಯಶಾಇ/77/ಶಾಸನ/2012, ದಿನಾಂಕ: 15-02-2013ರ ಅಧಿನಿಯಮದ ಪ್ರಕಾರ ಬದ್ದರಾಗಿರತಕ್ಕದ್ದು. 
ಬೀದರ್‌ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ವಿವರಗಳು 





























ಕ್ರಮ ಅಭ್ಯರ್ಥಿಯ ಹುಟ್ಟಿದ ವರ್ಗ ದಿನಗೂಲಿ ದಿನಗೂಲಿ ಪ್ರಸ್ತುತ ದಿನಗೂಲಿ ಸೇವೆಗೆ ಪ್ರಸ್ತುತ ದಿನಗೂಲಿ ಸೇವೆಗೆ ಒಟ್ಟು ಪ್ರಸ್ತುತ ದಿನಗೂಲಿ 
ಸಂ. ಹೆಸರು ದಿನಾಂಕ (ಸಾಮಾನ್ಯ ಸೇವೆಗೆ ಸೇವೆಗೆ ವಿದ್ಯಾರ್ಹತೆ ನೇಮಕಗೊಂಡ ನಿರ್ವಹಿಸುತ್ತಿರುವ ತೆಗೆದುಕೊಳ್ಳಲು ದಿನಗೂಲಿ ಸೇವೆ ಸೇವೆಯಲ್ಲಿರುವ ಬಗ್ಗೆ 
/ಹಿಂದುಳಿದ ಸೇರಿದ ಸೇರುವ ವೇಳೆ ಹಾಗೂ ಪಡೆದ ಹುದ್ದೆ ಹಾಗೂ ಹುದ್ದೆ ಹಾಗೂ ಹೊರಡಿಸಿದ ಆದೇಶ |(ಸೇವಾ ವಿಭಿನ್ನತೆ ಷರಾ (ವೇತನ, 
ವರ್ಗ/ ದಿನಾಂಕ ಅಭ್ಯರ್ಥಿಯ ದಿನಾಂಕ ವೃಂದ ೩ ನೇಮಕಾತಿ ವೃಂದ ಹಾಗೂ ವೇತನ ವಿವರದೊಂದಿಗೆ) ಇತರೆ) 
ಪರಿಶಿಷ್ಠ ಜಾತಿ/ ವಿದ್ಯಾರ್ಹತೆ ನಿಯಮದನ್ವಯ 
ಪರಿಶಿಷ್ಠ ಮತ್ತು ಪಡೆದ ನಿಗಧಿಪಡಿಸಿದ 
ಪಂಗಡ) ದಿನಾಂಕ ವಿದ್ಯಾರ್ಹತೆ 
ನಗರ ಸ್ಥಳೀಯ ಸಂಸ್ಥೆ: ನಗರಸಭೆ ಬೀದರ್‌ 
1 2 3 4 5 6 7 8 9 10 11 12 
1 ಶ್ರೀ ಕರೀಮ ತಂದೆ | 20-09-1958 ಮುಸ್ಲಿಂ 1-7-1987 ಇಲ್ಲಾ ಇಲ್ಲಾ ಎಲೆಕ್ಟಿಶಿಯನ್‌ ಎಲೆಕ್ಟಿಶಿಯನ್‌ ಪ್ರಧಾನ 26 ವರ್ಷ 4800-7275 
ಸೈಯದಸಾಬ್‌ ಮೇಕಾನಿಕ ಡಿ ಮೇಕಾನಿಕ ಡಿ ಮಂಡಲಪಂಚಾಯತ 
ವೃಂದ ವೃಂದ ಚಿಟ್ಟಾ ವೇತನ 
₹ 300 ಹಾಗೂ 
ಪೌರಾಯುಕ್ತರು 


ನಗರಸಭೆ ಬೀದರ 
ರವರ ಕಛೇರಿ ಆದೇಶ 
ಸಂಖ್ಯೆ: 
ಎಂಯುಎನ್‌/ಸಿಬ್ಬಂದಿ 
13412005—06 
ದಿ: 05-07-2015 








ಬಸಪ್ಪಾ 1-1-1965 ಲಿಂಗಾಯುತ | 30-12-1987 ಪಂಪ ಚಾಲಕ | ಪಂಪ ಚಾಲಕ ಸಿ ಕಾರ್ಯದರ್ಶಿ, 26 ವರ್ಷ 4800-7275 
೦ಗಪ್ಪಾ ಸಿ ವೃಂದ ವೃಂದ ಮಂಡಲ ಪಂಚಾಯತ 
ಹಳ್ಳದಕೇರಿ 
ದಿ: 30-12-1987 ವೇತನ 
ರೂ.300/- 


al (> 
ಚೆ 
GL 
ಲ 
a 
23 
36 
23 
39 

































































೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
1 2 3 5 6 7 8 9 10 11 12 
ಪೌರಾಯುಕ್ತರು ನಗರಸಭೆ 
ಬೀದರ ರವರ ಕಛೇರಿ 
ಆದೇಶ 
ಸಂಖ್ಯೆ.ಎಂಯುಎನ್‌/ 
ಸಿಬ್ಬಂದಿ 
/34/20/2005-06 
ದಿ: 24-10-2015 ರಂತೆ 
3 ಶ್ರೀ ರಫಿಯೊದ್ದಿನ | 15-10-1958 ಮುಸ್ಲಿ 21-12-1995 ಇಲ್ಲಾ ಇಲ್ಲಾ ಜವಾನ ಡಿ ಜವಾನ ಡಿ ಕಾರ್ಯದರ್ಶಿ ಗ್ರಾಮ 18 ವರ್ಷ 4800-7275 
ತಂದೆ ವೃಂದ ವೃಂದ ಪಂಚಾಯುತ 
ಮುಲ್ತಾನಿಸಾಬ್‌ ಮೈಲೂರು 
ದಿ: 21-12-1995 
ವೇತನ ₹ 450/- 
ನಿಗಧಿತ ವೇತನದ 
ಮೇಲೆ 
4 ಶ್ರೀ ಜೊತೆಪ್ಪ | 1-6-1969 ಪರಿಶಿ 4-7-1993 ಇಲ್ಲಾ ಇಲ್ಲಾ ನೀರು ನೀರು ಆಡಳಿತಾಧಿಕಾರಿಗಳು | 20 ವರ್ಷ 4800-7275 
ತಂದೆ ಜಾತಿ ಸರಬರಾಜು ಸರಬರಾಜು ಮಂಡಲ 
ತುಕಾರಾಮ ಸಹಾಯಕ ಡಿ ಸಹಾಯಕ ಡಿ ಪಂಚಾಯತ ಚೆಟ್ಟಾ 
ವೃಂದ ವೃಂದ ದಿ: 12-08-1993 
ವೇತನ ₹200/- 
ಶ್ರ ಶ್ರೀ ಜಗನ್ನಾಥ | 1-6-1962 ಪರಿಶಿ 15-9-1994 ಇಲ್ಲಾ ಇಲ್ಲಾ ನೀರು ನೀರು ಕಾರ್ಯದರ್ಶಿ ಗ್ರಾಮ 19 ವರ್ಷ 4800-7275 
ತಂದೆ ಜಾತಿ ಸರಬರಾಜು ಸರಬರಾಜು ಪಂಚಾಯುತ 
ತುಕಾರಾಮ ಸಹಾಯಕ ಡಿ ಸಹಾಯಕ ಡಿ ಮೈಲೂರು 
ವೃಂದ ವೃಂದ ದಿ: 15-09-1994 
ವೇತನ ₹ 600/- 
ಪೌರಾಯುಕ್ತರು 


























ನಗರಸಭೆ ಬೀದರ 
ರವರ ಕಛೇರಿ ಆದೇಶ 
ಸಂಖ್ಯೆ:ಎಂಯುಎನ್‌/ 
ಸಿಬ್ಬಂದಿ/65/2005-06 
ದಿ:03-12-2005ರಂತೆ 

















ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


೧೭ 








3 


5 


ಎ 


8 


9 


10 


11 


12 





ಶ್ರೀ ಬಾಬಣ್ಣಾ 


ತಂದೆ ಘಾಳೆಪ್ಪಾ 


9-11-1963 


3-12-1988 


23 
49 | 


2 
36 


ಪೌರಕಾರ್ಮಿಕ 
ಡಿ ವೃಂದ 


ಪೌರಕಾರ್ಮಿಕ 
ಡಿ ವೃಂದ 


ಪೌರಾಯುಕ್ತರು 
ನಗರಸಭೆ ಬೀದರ 


ರವರ ಕಛೇರಿ ಆದೇಶ 
ಸಂಖ್ಯೆಸಂ/ಬಿಎಂಸಿ/ 
ಸಿಬ್ಬಂದಿ/180/88-89 
ದಿನಾಂಕ: 3-12-1988 


ವೇತನ ₹ 300/- 


25 ವರ್ಷ 


4800-7275 








ಕು. ವಿಜಯಾ 
ಪೆಂಟಾರೆಡ್ಡಿ 


1-2-1964 


ಹಿಂದುಳಿದ 
ವರ್ಗ 


15-1-1986 


ಸಹ ಶಿಕ್ಷಕರು 
ಸಿ ವೃಂದ 


ಸಹ ಶಿಕ್ಷಕರು ಸಿ 
ವೃಂದ 


ಸಭಾ ಆಯುಕ್ತರು 
ಬೀದರ ರವರ 
ಆಜ್ಞಾಪತ್ರ ಆದೇಶ 


ಸಂಖ್ಯೆಬಿಎಂಸಿ/ಎಂಸಿ 
ಎಸ್‌/08/1985-86 


ದಿ: 15-01-1986 
ಹಂಗಾಮಿಯಾಗಿ 


27 ವರ್ಷ 


6250-12,000 





ಪಂಕಜ ರಾಜು 


20-8-1964 


ಹಿಂದುಳಿದ 
ವರ್ಗ 


2-4-1987 


ಸಹ ಶಿಕ್ಷಕರು 
ಸಿ ವೃಂದ 


ಸಹ ಶಿಕ್ಷಕರು ಸಿ 
ವೃಂದ 


ಆಯುಕ್ತರು ನಗರಸಭೆ 
ಬೀದರ ರವರ ಆದೇಶ 
ಬಿಎಂಸಿ/ಇಎಸ್‌ಬಿ/08/ 


1986-87 


ದಿ: 04-02-1987 


ಹಂಗಾಮಿಯಾಗಿ 


25 ವರ್ಷ 


6250-12,000 








ಸುನೀತಾ ಗಂಡ 
ಬಸವರಾಜ ತಂದೆ 
ಲಕ್ಷಣ 

pT 





1-8-1963 





ಹಿಂದುಳಿದ 
ವರ್ಗ 





20-12-1988 











ಸಹ ಶಿಕ್ಷಕರು 
ಸಿ ವೃಂದ 





ಸಹ ಶಿಕ್ಷಕರು ಸಿ 
ವೃಂದ 





ಆಯುಕ್ತರು ನಗರಸಭೆ 
ಬೀದರ ರವರ ಆದೇಶ 
ಸಂ/ಬಿಎಂಸಿ/ಸಿಬ್ಬಂದಿ/ 
ಸಿಆರ್‌-01/1988-89 


ದಿ: 20-12-1988 
ನಿಗಧಿತ ವೇತನದ 
ಆಧಾರದ ಮೇಲೆ 
ವೇತನ ₹250/- 





25 ವರ್ಷ 





6250-12,000 








೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 








1 2 3 4 5 6 7 8 9 10 11 12 





10 ಉಮಿತಾ 10-4-1961 ಹಿಂದುಳಿದ 15-1-1986 ಎಸ್‌.ಎಸ್‌.ಎಲ್‌.ಸಿ | ಎಸ್‌.ಎಸ್‌.ಎಲ್‌.ಸಿ | ಸಹ ಶಿಕ್ಷಕರು | ಸಹ ಶಿಕ್ಷಕರು ಸಿ ಸಭಾ ಆಯುಕ್ತರು 25 ವರ್ಷ 6250-12,000 
ಸೈಮನ್‌ ವರ್ಗ ಸಿ ವೃಂದ ವೃಂದ ನಗರಸಭೆ ಬೀದರ 
ರವರ ಆಜ್ಞಾಪತ್ರ 
ಆದೇಶ 
ನ೦/ಬಿಎಂಸಿ/ಎ೦ಸಿಎಸ್‌/ 
08/19 85-86 
ದಿನಾಂಕ: 15-01-1986 
ಹಂಗಾಮಿಯಾಗಿ 








1 ಹೇಮಲತಾ 5-2-1971 ಹಿಂದುಳಿದ 29-6-1994 ಬಿಎ ಪದವಿ ಬಿಎ ಪದವಿ ಸಹ ಶಿಕ್ಷಕರು | ಸಹ ಶಿಕ್ಷಕರು ಸಿ ಅಧ್ಯಕ್ಷರು ನಗರಸಭೆ 19 ವರ್ಷ 6250-12,000 
ವಿಜಯಶೆಟ್ಟ ವರ್ಗ ಸಿ ವೃಂದ ವೃಂದ ಬೀದರ ರವರ 
ಆದೇಶ 
ಸಂ/ಬಿಎಂಸಿ/ಸಿಬ್ಬಂದಿ/ 
49/1995-96 
ದಿ: 29-06-1994 
ಗೌರವಾಧಾರದ 
ಮೇಲೆ 






































ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 
ಹಾಗೂ ದಾಖಲೆ ಸುಳ್ಳು / ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 


P.R.566 ಸಿದ್ದಿಕ್‌ ಪಾಷ, 
50 -50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 131 ಎಂಎಲ್‌ಆರ್‌ 2014, ಬೆಂಗಳೂರು, ದಿನಾಂಕ: 29-09-2015. 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರನ್ವಯ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಾಂಕ: 10-04-2006 ರಿಂದ 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು 
ಜಾರಿಗೆ ಬಂದ ದಿನಾಂಕದಂದು ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರ ವಿವರಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿ ಅಧಿಸೂಚಿಸಲಾಗಿದೆ. ಅದರಂತೆ, ಈ ಕೆಳಕಂಡ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ 
ಸಂಖ್ಯೆ ಸಂವ್ಯಶಾಇ/77/ಶಾಸನ/2012, ದಿನಾಂಕ: 15-02-2013ರ ಅಧಿನಿಯಮದ ಪ್ರಕಾರ ಬದ್ದರಾಗಿರತಕ್ಕದ್ದು. 

































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೧೯ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ವಿವರಗಳು 
ಕಮ ಅಭ್ಯರ್ಥಿಯ ಹೆಸರು ಹುಟ್ಟಿದ ದಿನಾಂಕ ವರ್ಗ ದಿನಗೂಲಿ ದಿನಗೂಲಿ ಸೇವೆಗೆ ಪ್ರಸ್ತುತ ದಿನಗೂಲಿ ಸೇವೆಗೆ ಪ್ರಸ್ತುತ ದಿನಗೂಲಿ ಸೇವೆಗೆ ಒಟ್ಟು ಪ್ರಸ್ತುತ ದಿನಗೂಲಿ 
ಸಂ. (ಸಾಮಾನ್ಯ ಸೇವೆಗೆ ಸೇರುವ ವೇಳೆ ವಿದ್ಯಾರ್ಹತೆ ನೇಮಕಗೊಂಡ ನಿರ್ವಹಿಸುತ್ತಿರುವ ತೆಗೆದುಕೊಳ್ಳಲು ದಿನಗೂಲಿ ಸೇವೆ | ಸೇವೆಯಲ್ಲಿರುವ 
/ಹಿಂದುಳಿದ ಸೇರಿದ ಅಭ್ಯರ್ಥಿಯ ಹಾಗೂ ಹುದ್ದೆ ಹಾಗೂ ಹುದ್ದೆ ಹಾಗೂ ಹೊರಡಿಸಿದ ಆದೇಶ (ಸೇವಾ ವಿಭಿನ್ನತೆ ಬಗ್ಗೆ ಷರಾ 
ವರ್ಗ/ ದಿನಾಂಕ ವಿದ್ಯಾರ್ಹತೆ ಮತ್ತು ಪಡೆದ ವೃಂದ ೬ ನೇಮಕಾತಿ ವೃಂದ ಹಾಗೂ ವೇತನ ವಿವರದೊಂದಿಗೆ) |(ವೇತನ, ಇತರೆ) 
ಪರಿಶಿಷ್ಠ ಜಾತಿ/ ಪಡೆದ ದಿನಾಂಕ ದಿನಾಂಕ ನಿಯಮದನ್ಹಯ 
ಪರಿಶಿಷ್ಠ ನಿಗಧಿಪಡಿಸಿದ 
ಪಂಗಡ) ವಿದ್ಯಾರ್ಹತೆ 
1 2 3 4 5 6 7 8 9 10 11 12 
ನಗರ ಸ್ಥಳೀಯ ಸಂಸ್ಥೆ: ದೊ ಸ್ನಬಳ್ಳಾಪುರ ನಗರಸಭೆ 
1 ಬಿ.ಹೆಚ್‌ .ಮೂರ್ತಿ 25.08.1961 ಆದಿ 4.4.1996 9ನೇ ತರಗತಿ — ಲೈಟಿಂಗ್‌ ವಿಭಾಗ ಕೌನ್ಸಿಲ್‌ 17 ವರ್ಷ ಕನಿಷ್ಠ ವೇತನ — 
ಕರ್ನಾಟಕ ತೀರ್ಮಾನ 
2 ಡಿ.ಆರ್‌.ಮಂಜುನಾಥ್‌ 1.7.1977 (ಪರಿಶಿಷ್ಠ 4.4.1996 10ನೇ ತರಗತಿ — ನೀ.ಸ.ಸ. "ಡಿ' ಗ್ರೂಪ್‌ ಕೌನ್ಸಿಲ್‌ ನಿರ್ಣಯ 17 ವರ್ಷ ಕನಿಷ್ಠ ವೇತನ 
ಪಂಗಡ) 
ನಾಯಕ 
3 ಮಹಮ್ಮದ್‌ ಹುಸೇನ್‌ 21.07.1974 (ಹಿಂದುಳಿದ 4.4.1996 10ನೇ ತರಗತಿ ದ ಡ್ರೈವರ್‌ "ಸಿ' ಗ್ರೂಪ್‌ ಕೌನ್ಸಿಲ್‌ ನಿರ್ಣಯ 17 ವರ್ಷ ಕನಿಷ್ಠ ವೇತನ 
ವರ್ಗ) ಮುಸ್ಲಿಂ 
4 ಡಿ.ಕೃಷ್ಣಪ್ಪ 25-04-1968 (ಪರಿಶಿಷ್ಟ ಜಾತಿ) | 4.4.1996 ದ್ವಿತೀಯ ಪಿ.ಯು.ಸಿ. — ಕಂಪ್ಯೂಟರ್‌ ಕೌನ್ಸಿಲ್‌ ನಿರ್ಣಯ 16 ವರ್ಷ ಕನಿಷ್ಠ ವೇತನ 
ಆದಿ ಕರ್ನಾಟಕ ಕನ್ನಡ ಮತ್ತು ಆಪರೇಟರ್‌, "ಸಿ 
ಇಂಗ್ಲೀಷ್‌ ಸೀನಿಯರ್‌ ಗ್ರೂಪ್‌ 
ಬೆರಳಚ್ಚು ಮತ್ತು 
ಡಿಪ್ಲೋಮ ಇನ್‌ 
ಕಂಪ್ಯೂಟರ್‌ 
ಪ್ರೋಗ್ರಾಮ್‌ 
ನಗರ ಸ್ಥಳೀಯ ಸೆ: ವಿಜಯಪುರ ಪುರಸಭೆ 
1 | ಎಸ್‌.ನಾಗರಾಜಪ್ಪ 13.12.1968 ಸಾಮಾನ್ಯ 3.2.1995 ಇಲ್ಲ ಇಲ್ಲ ನೀರು ಸರಬರಾಜು ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
ಸಹಾಯಕರು 
2 ಅನಂತ 22.4.1979 ಪ.ಜಾ 25.4.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
3 | ಸೈಯದ್‌ ಅಜ್ಮತುಲ್ಲಾ 21.07.1975 ಸಾಮಾನ್ಯ 12.1.1995 SSLC SSLC ಎಲೆಕ್ಟ್ರಿಷಿಯನ್‌ "ಸಿ” ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
ಗ್ರೂಪ್‌ 
4 ಸಿ.ಕೃಷ್ಣಪ್ಪ 6.10.1969 ಪ.ಜಾ 1.5.1995 PUC PUC ಅಟೆಂಡರ್‌ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
5 ಮುನಿರತ್ನಮ್ಮ 10.5.1978 ಎಸ್‌.ಸಿ 1.5.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
6 ರತ್ನಮ್ಮ 1.4.1970 ಎಸ್‌.ಸಿ 1.5.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
7 ಮುನಿಯಪ್ಪ 14.9.1970 ಎಸ್‌.ಸಿ 1.5.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 





















































































































































೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
1 2 3 4 5 6 8 9 10 11 12 
8 | ಕೃಷ್ಣಪ್ಪ 15.2.1970 ಎಸ್‌.ಸಿ 1.5.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಟ ವೇತನ 
9 ಹೆಚ್‌.ಕೃಷ್ಣಪ್ಪ 20.8.1978 ಎಸ್‌.ಸಿ 1.5.1995 ಇಲ್ಲ ಇಲ್ಲ ಪೌರ ಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
FS ಗಾ 89.1974 ಷಾ 1.5.1995 ಇಲ್ಲ ಇಲ ನೀರು ಸರಬರಾಜು ಕಾಶ್‌ ತರಾವು 19 ವರ್ಷ ಕಾಷ್ಠ ವೇತನ 

R ಗ ಸಹಾಯಕರು 
11 | ನರಸಿಂಹಪ 741966 ಹಾ 1.5.1995 ಇಲ ಇಲ ನೀರು ಸರಬರಾಜು ಕಾಶ್‌ ತರಾವು 19 ವರ್ಷ ಕೌಷ್ಠ ವೇತನ 
ಹ ಸಹಾಯಕರು 
12 | ಮುತ್ಯಾಲಪ್ಪ 0 eT 1.6.1995 ಇಲ್ಲ ಇಲ್ಲ ಸ್ನ ಸಸ್ಯವು RR ಕನಿಷ್ಠ ವೇತನ 
13 | ಅಣ್ಣಪ್ಪ 4.3.1980. ಎಸ್‌.ಸಿ 1.6.1995 ಇಲ್ಲ ಇಲ್ಲ ಪೌರಕಾರ್ಮಿಕ ಕೌನ್ಸಿಲ್‌ ಠರಾವು 19 ವರ್ಷ ಕನಿಷ್ಠ ವೇತನ 
14 | ಮಂಜುಳಮ್ಮ 16.3.1980 ಎಸ್‌.ಸಿ 3.9.1994 ಇಲ್ಲ ಇಲ್ಲ ಪೌರಕಾರ್ಮಿಕ ಕೌನ್ಸಿಲ್‌ ಠರಾವು 20 ವರ್ಷ ಕನಿಷ್ಠ ವೇತನ 
15 | ಎನ್‌.ಲಕ್ಷ್ಮಮ್ಮ 5.6.1976 ಎಸ್‌.ಸಿ 3.9.1994 ಇಲ್ಲ ಇಲ್ಲ ಪೌರಕಾರ್ಮಿಕ ಕೌನ್ಸಿಲ್‌ ಠರಾವು 20 ವರ್ಷ ಕನಿಷ್ಠ ವೇತನ 
ನಗರ ಸ್ಥಳೀಯ ಸಂಸ್ಥೆ: ನೆಲಮಂಗಲ ಪುರಸಭೆ 
1 _ (ಎನ್‌.ವಿ.ಲಕ್ಷ್ಮಿನಾರಾಯಣಮೂರ್ತಿ | 15.06.1974 ಪಥಾ 1.3.1996 | 7ನೇ ತರಗತಿ 7ನೇ ತರಗತಿ ಟ್ರಾಕ್ಟರ್‌ ಚಾಲಕ 300583 16 ವರ್ಷ 4800-7275 
2 | ರಂಗಪ್ಪ 13.06.1976 ಪ.ಜಾ 1.3.1996 ಷು | ಪೌರಕಾರ್ಮಿಕ 2500-3850 16 ವರ್ಷ 4800-7275 
3 | ಗಂಗಾಧರ 10.12.1977 ಪ.ಜಾ 1.3.1996 ದ ಈ ಲೋಡರ್‌ 2500-3850 16 ವರ್ಷ 4800-7275 
4 | ಚಂದ್ರ hi ಪ.ಜಾ 1.3.1996 | | ಲೋಡರ್‌ 2500-3850 16 ವರ್ಷ Eas 
a ಕ್‌ ಪ.ಜಾ 1.3.1996 | ಲೋಡರ್‌ 2500-3850 16 ವರ್ಷ RES 
6 | ಮುಸಲಪ್ಪ 25.02.1974 ಪ.ಜಾ 1.3.1996 ಕ ಆ ಪೌರಕಾರ್ಮಿಕ 2500-3850 16 ವರ್ಷ 4800-7275 
7 | ಮಂಗಳ 22.07.1975 ಸು 1.3.1996 [S10 ಅನುತ್ತೀರ್ಣ 15660 ಅನುತ್ತೀರ್ಣ ಪೌರಕಾರ್ಮಿಕ 25605380 0 4800-7275 
8 | ಕೆ.ಪರಮೇಶ್‌ 19.2.1974 ನ (ಎ 580 580 ನೀರು ಸರಬರಾಜು ಬ 1 ತ್ತ 4800-7275 
ಸಹಾಯಕ 
9 | ಪಾತಪ 5.8.1975 ಕ 134996 ಈ ೬ ಲೋಡರ್‌ ಸ 15 ವರ್ಷ 4800-7275 
10 | ಎಂ.ಗೋವಿಂದರಾಜು 5.8.1974 ಚ 100 se ಅನುತ್ತೀರ್ಣ 56೭0 ಅನುತ್ತೀರ್ಣ | ನೀರು ಸರಬರಾಜು 20 15 ವರ್ಷ 4800-7275 
ಸಹಾಯಕ 
11 | ಅಣ್ಣಮ 10.5.1970 ಪ.ಜಾ 1.3.1996 ಈ Be ಪೌರ ಕಾರ್ಮಿಕ 2500-3850 15 ವರ್ಷ 4800-7275 
ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ 


ಹಾಗೂ ದಾಖಲೆ ಸುಳ್ಳು / ಘೋರ್ಜರಿಯಾಗಿದ್ದಲ್ಲಿ ಅವರುಗಳ ಹೆಸರು ಈ ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ. 


P.R.567 
SC -50 


ಸಿದ್ದಿಕ್‌ ಪಾಷ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೨೧ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಜ 16 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015. 


ಕರ್ನಾಟಕ ರಾಜ್ಯಾದ್ಯಂತ “ಮಿನಿ ಸಿಮೆಂಟ್‌ ಪ್ಲಾಂಟ್‌” ಉದ್ದಿಮೆಗಳಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ 
ಕಾಯ್ದೆ ಸಂಖ್ಯೆ: X॥) ಕಲಂ 3(0(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ 
ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ ಸಲಹೆ/ 
ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ /ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ /ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಅಥವಾ ಕಾರ್ಮಿಕ 
ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

1948ರ ಕನಿಷ್ಟ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಮಿನಿ ಸಿಮೆಂಟ್‌ ಪ್ಲಾಂಟ್‌” ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನ 
ದರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 

























































































ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಮ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 

1 2 3 4 5 6 7 8 
1. ಅತಿ ಕುಶಲ ಕಾರ್ಮಿಕರು 

I. ಪೋರ್‌ಮನ್‌ 

2 ಸಿವಿಲ್‌ ಸೂಪರ್‌ ವೈಸರ್‌ 415-00 10790-00 405-00 10530-00 385-00 10010-00 
3; ಎಲೆಕ್ಟಿಕಲ್‌ ಸೂಪರ್‌ ವೈಸರ್‌ 
2.ಕುಶಲ ಕಾರ್ಮಿಕರು 

4. ಮೆಕ್ಕಾನಿಕ್‌ 

5. | ಫಿಟ್ಟರ್‌ ಕಂ ಕಟ್ಟರ್‌ 

6. ಎಲೆಕ್ಟ್ರೀಷಿಯನ್‌ 400-00 10400-00 390-00 10140-00 365-00 9490-00 
7. ಟರ್ನರ್‌ 

8. | ಕೆಮಿಸ್ಟ್‌ (ಪಧವೀಧರ) 

9. ವೆಲ್ಲರ್‌ 

1. ಇತರೆ ಕುಶಲ ಕೆಲಸಗಾರರು 
3. ಅರೆ ಕುಶಲ ಕಾರ್ಮಿಕರು 

12. | ಡಿ.ಜಿ. ಸೆಲ್‌ ಆಪರೇಟರ್‌ 

13. | ಸಹಾಯಕ ವೆಲ್ಲರ್‌ 

390-00 10140-00 380-00 9880-00 355-00 9230-00 

14. | ಸಹಾಯಕ ಫಿಟ್ಟರ್‌ 

15. | ಇತರೆ ಅರೆಕುಶಲ ಕೆಲಸಗಾರರು 
4. ಕುಶಲರಲ್ಲದವರು 

16. | ಪ್ಯಾಕರ್‌ 

17. | ಕ್ಷೀನರ್‌ 

18. | ಹೆಲ್ಪರ್‌ 

19. ಕ್ರಷರ್‌ 385-00 10010-00 375-00 9750-00 350-00 9100-00 
20. | ವಾಚ್‌ಮನ್‌ 

21. | ಸ್ವೀಪರ್‌ 

22. | ಇತರೆ ಕುಶಲರಲ್ಲದ ಕಾರ್ಮಿಕರು 












































































































































ಶಿಕ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
ಕನಿಷ್ಠ ವೇತನ ದರಗಳು 
ಆ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
ಚಾಲಕ / ಕ್ಷೀನರ್‌ 
1 ಲಾರಿ ಡೈವರ್‌ 449-00 11674-00 437-00 11362-00 407-00 10582-00 
2 ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
3 ಲಾರಿ/ ಕಾರ್‌/ಜೀಪ್‌ ಕ್ಷೀನರ್‌ 385-00 10010-00 375-00 9750-00 350-00 9100-00 
ಕಛೇರಿ ಸಿಬ್ಬಂದಿ 
ik ಮ್ಯಾನೇಜರ್‌/ ಪರ್ಸನಲ್‌ 
ಅಸರ್‌ 515-00 13390-00 500-00 13000-00 465-00 12090-00 
ಲ ಅಸಿಸ್ಟೆಂಟ್‌ ಮ್ಯಾನೇಜರ್‌/ 
ಅಸಿಸ್ಟೆಂಟ್‌ ಪರ್ಸನಲ್‌ 495-00 | 12870-00 480-00 12480-00 450-00 11700-00 
ಮ್ಯಾನೇಜರ್‌ 
3. ಅಕೌಂಟೆಂಟ್‌ 475-00 12350-00 465-00 12090-00 435-00 11310-00 
4. ಕ್ಯಾಷಿಯರ್‌ /ಸೀನಿಯರ್‌ 
ಕರ್ಕ್‌/ಬುಕಿಂಗ್‌ ಕ್ಷರ್ಕ್‌ 
5. | ಶೀಘ್ರಲಿಪಿಗಾರ/ ಕಂಪ್ಯೂಟರ್‌ 
el 465-00 12090-00 455-00 11830-00 425-00 11050-00 
6. | ಸ್ಟೋರ್‌ ಕೀಪರ್‌/ ರಿಸೆಪ್ಪನಿಸ್ಟ್‌/ 
ಟೆಲಿಪೋನ್‌ ಆಪರೇಟರ್‌ 
7. | ಬೆರಳಚ್ಚುಗಾರ/ಡಾಟಾ ಎಂಟ್ರಿ 
ಆಪರೇಟರ್‌ 460-00 11960-00 445-00 11570-00 420-00 10920-00 
8. | ಗುಮಾಸ್ತ/ಜೂನಿಯರ್‌ ಕ್ಲರ್ಕ್‌ 
9. ಆಫೀಸ್‌ ಬಾಯ್‌/ ಪ್ಯೂನ್‌/ 
ವಾಚಮನ್‌/ ಸ್ವೀಪರ್‌/ 385-00 10010-00 3175-00 9750-00 350-00 9100-00 
ಅಟೆಂಡರ್‌. 
ತುಟ್ಟಿಭತ್ಯೆ:- 


ತುಟ್ಟಿಭತ್ಕೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌] ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ 


ದಿನ ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 


1 ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 


ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು ೩ ತುಟ್ಟಿಭತ್ಕೆಯ ದರ x 30 





26 


ಆ 


ದಿನದ ತುಟ್ಟಿಭತ್ತೆ 


1 


ಶ್ರ 


ಐ ಅಂಶಗಳು ೫% ತುಟ್ಟಿಭತ್ಕೆಯ ದರ ೫ 30 ದಿನಗಳು- ತಿಂಗಳ ತುಟ್ಟಿಭತ್ಯೆ. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೨೩ 





2... ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


























ವಲಯ-1 $ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 ಕ ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 ; ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಪ್ರದೇಶಗಳು. 
೧.೧. 666 ಈ. ವಿಜಯಲಕ್ಷ್ಮಿ 
Sc - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಜ 5 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015. 


ಕರ್ನಾಟಕ ರಾಜ್ಯಾದ್ಯಂತ “ಪ್ರೊಕ್ಯೂರ್‌ಮೆಂಟ್‌, ಪ್ರೋಸೆಸಿಂಗ್‌ ಅಂಡ್‌ ಡಿಸ್ತಿಬ್ಯೂಷನ್‌ ಆಫ್‌ ಮಿಲ್ಕ್‌” ಅನುಸೂಚಿತ ಉದ್ದಿಮೆಯಲ್ಲಿ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 
1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ ನಿಯಮ ಸಂಖ್ಯೆ: X॥) ಕಲಂ 3(1(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ 
ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ 
ಮಹಡಿ, ವಿಕಾಸ ಸೌಧ, ಬೆ೦ಗಳೂರು-560001 ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ 
ಸಲ್ಲಿಸಬಹುದಾಗಿರುತ್ತದೆ. 

1948ರ ಕನಿಷ್ಠ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಪ್ರೊಕ್ಯೂರ್‌ಮೆಂಟ್‌, ಪ್ರೊಸೆಸಿಂಗ್‌ ಅಂಡ್‌ ಡಿಸ್ಪಿಬ್ಯೂಷನ್‌ ಆಫ್‌ ಮಿಲ್ಕ್‌” 


ಟ್‌ 


ಅನುಸೂಚಿತ ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನದ ದರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪಸಾಪಿಸಿದೆ. 




















































































































೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
1. ಅತಿ ಕುಶಲ ಕಾರ್ಮಿಕರು 
1, ಟೆಕ್ನಿಕಲ್‌ ಆಫೀಸರ್‌ 
ಸ ವೆಟರ್‌ನರಿ ಆಫೀಸರ್‌ 425-00 11050-00 415-00 10790-00 390-00 10140-00 
3; ಸೂಪರ್‌ ವೈಸರ್‌ 
2. ಕುಶಲ ಕಾರ್ಮಿಕರು 
1; ಮೆಕ್ಕಾನಿಕ್‌ 
2. ಟೆಕ್ನೀಷಿಯನ್‌ 
415-00 10790-00 405-00 10530-00 385-00 10010-00 
3. ಆಪರೇಟರ್‌ 
4. ಇತರೆ ಕುಶಲ ಕೆಲಸ ಕಾರ್ಮಿಕರು 
3. ಅರೆ ಕುಶಲ ಕಾರ್ಮಿಕರು 
1, ಸಹಾಯಕ ಮೆಕ್ಕಾನಿಕ್‌ 
ಪ ಸೇಲ್ಸ್‌ಮನ್‌ 405-00 10530-00 395-00 10270-00 375-00 9750-00 
3. ಇತರೆ ಅರೆ ಕುಶಲ ಕಾರ್ಮಿಕರು 
4. ಕುಶಲರಲ್ಲದ ಕಾರ್ಮಿಕರು 
1. ಸಹಾಯಕ 
2 ಸರಬರಾಜುದಾರರು 
3. ಅಟೆಂಡರ್‌ 
4. ಹೆಲ್ಪರ್‌ 
ಇ ಜ್‌ 385-00 10010-00 3175-00 9750-00 350-00 9100-00 
6. | ಕ್ಷೀನರ್‌ 
7: ಮಜ್ದೂರ್‌ 
8. ಸ್ವೀಪರ್‌ 
ಸ ಮೇಲೆ ಕಾಣಿಸದೇ ಇರುವ 
ಕುಶಲರಲ್ಲದ ಇತರೆ ಕಾರ್ಮಿಕರು 
ಚಾಲಕ / ಕ್ಲೀನರ್‌ 
1 ಲಾರಿ ಡೈವರ್‌ 449-00 11674-00 437-00 11362-00 4017-00 10582-00 
2; ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
3. ಲಾರಿ/ಕಾರ್‌/ಜೀಪ್‌ ಕ್ಷೀನರ್‌ 385-00 10010-00 375-00 9750-00 350-00 9100-00 
ಕಛೇರಿ ಸಿಬ್ಬಂದಿ 
1; ಮ್ಯಾನೇಜರ್‌/ ಪರ್ಸನಲ್‌ 
ಆಫೀಸರ್‌ 515-00 | 13390-00 500-00 13000-00 465-00 12090-00 
2 ಅಸಿಸ್ಟೆಂಟ್‌ ಮ್ಯಾನೇಜರ್‌/ 
ಅಸಿಸ್ಟೆಂಟ್‌ ಪರ್ಸನಲ್‌ 
ಮ್ಯಾನೇಜರ್‌ 495-00 12870-00 480-00 12480-00 450-00 11700-00 
3. ಅಕೌಟೆಂಟ್‌ 475-00 12350-00 465-00 12090-00 435-00 11310-00 
































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೨೫ 








ಕನಿಷ್ಠ ವೇತನ ದರಗಳು 





















































ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
4. ಕ್ಯಾಷಿಯರ್‌ /ಸೀನಿಯರ್‌ 
ಕ್ಪರ್ಕ್‌/ಬುಕಿ೦ಗ್‌ ಕ್ಷರ್ಕ್‌ 
5. ಶೀಘಲಿಪಿಗಾರ/ ಕಂಪ್ಲೂಟರ್‌ 
ಕ ಶೆ 465-00 12090-00 455-00 11830-00 425-00 11050-00 
ಆಪರೇಟರ್‌ 
6. ಸ್ಟೋರ್‌ ಕೀಪರ್‌/ ರಿಸೆಪ್ಪನಿಸ್ಟ್‌/ 
ಟೆಲಿಪೋನ್‌ ಆಪರೇಟರ್‌ 
7. ಬೆರಳಚುಗಾರ/ಡಾಟಾ ಎಂಟಿ 
ಚ ಮಾ 
ಆಪರೇಟರ್‌ 460-00 11960-00 445-00 11570-00 420-00 10920-00 
8. ಗುಮಾಸ್ತ/ಜೂನಿಯರ್‌ ಕರ್ಕ್‌ 
9. ಆಫೀಸ್‌ಬಾಯ್‌/ ಪ್ಲೂನ್‌/ 
ಠಿ 385-00 10010-00 375-00 9750-00 350-00 9100-00 
ವಾಚಮನ್‌/ ಸ್ವೀಪರ್‌/ ಅಟೆಂಡರ್‌. 








ತುಟ್ಟಿಭತ್ಯೆ:- 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 
1 ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 

ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು ಸ ತುಟ್ಟಿಭತ್ಯೆಯ ದರ ೫ 30 ದಿನಗಳು- ತಿಂಗಳ ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು % ತುಟ್ಟಭತ್ಕೆಯ ದರ x 30 = ದಿನದ ತುಟ್ಟಿಭತ್ಯೆ. 





26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 


3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 


ಡಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


























ವಲಯ-1 ಕ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು 
ವಲಯ-2 ಕ ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 | ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಎಲ್ಲಾ ಪ್ರದೇಶಗಳು. 
P.R. 675 ಈ. ವಿಜಯಲಕ್ಷ್ಮಿ 
50 - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 15 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015. 


ಕರ್ನಾಟಕ ರಾಜ್ಯಾದ್ಯಂತ “ಆರ್ಯುವೇದಿಕ್‌ ಮತ್ತು ಅಲೋಪಥಿಕ್‌ ಔಷಧಿ ತಯಾರಿಕಾ” ಉದ್ದಿಮೆಗಳಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ 
ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 1948ರ ಕನಿಷ್ಠ ವೇತನ 
ಕಾಯ್ದೆಯ (ಕೇಂದ್ರ ಕಾಯ್ದೆ ಸಂಖ್ಯೆ: ೫) ಕಲಂ 3(1)(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು 
ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ 
ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, 
ಬೆಂಗಳೂರು-560001 ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 

1948ರ ಕನಿಷ್ಟ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಆರ್ಯುವೇದಿಕ್‌ ಮತ್ತು ಅಲೋಪಥಿಕ್‌ ಔಷಧಿ ತಯಾರಿಕಾ” ಉದ್ದಿಮೆಗೆ 


ದ್‌ 


ಈ ಕೆಳಕಂಡಂತೆ ಕನಿಷ್ಠ ವೇತನ ದರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 












































ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
1. ಅತಿ ಕುಶಲ ಕಾರ್ಮಿಕರು 
1. ಕಾಲಿಟಿ ಕಂಟೋಲ್‌ ಕೆಮಿಸ್‌ 
ಸ ದ ಆ 
2, ಪ್ರೊಡಕ್ಷನ್‌ ಇನ್‌ಚಾರ್ಜ್‌ 450-00 11700-00 440-00 11440-00 410-00 10660-00 
3. ಸೂಪರ್‌ವೈಸರ್‌ 
2. ಕುಶಲ ಕಾರ್ಮಿಕರು 
1. ಫಾರ್ಮಸಿಸ್ಟ್‌ 
2. ಕೆಮಿಸ್ಟ್‌ 
3. | ಬಾಯಲಿಂಗ್‌ ಫೌಂಡ್ರಿಂಗ್‌ ಮತ್ತು 
ಮ 415-00 10790-00 405-00 10530-00 380-00 9880-00 
ಕಟ್ಟಿಂಗ್‌ 
4. | ಮೆಷಿನಿಸ್ಟ್‌ 
5 ಎಲೆಕಿಷಿಯನ್‌ 
ಟು 

































































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಡಿ 
ಕನಿಷ್ಠ ವೇತನ ದರಗಳು 
ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
6. ಮೆಷಿನ್‌ ಆಪರೇಟರ್‌ 
7 ಆಪರೇಟರ್ಸ್‌ 
8. | ಔಷಧಿ ತಯಾರು ಮಾಡುವವರು 
ಹಾಗೂ ಇತರೇ ಕುಶಲ ಕಾರ್ಮಿಕರು 
3. ಅರೆ ಕುಶಲ ಕಾರ್ಮಿಕರು 
1. ಅಸಿಸ್ಟೆಂಟ್‌ ಫಾರ್ಮಸಿಸ್ಟ್‌ 
2; ಲ್ಯಾಬ್‌ ಅಸಿಸ್ಟೆಂಟ್‌ 
3. ಸೋರ್‌ ಇನ್‌ಚಾರ್ಜ್‌ 
ಮ 405-00 10530-00 395-00 10270-00 385-00 10010-00 
4. ಅಸಿಸೆಂಟ್‌ ಎಲೆಕಿಷಿಯನ್‌ 
4 ಅ 
5. | ಸೇಲ್ಸ್‌ಮನ್‌ ಮತ್ತು ಇತರೆ ಅರೆ 
ಕುಶಲ ಕಾರ್ಮಿಕರು 
4. ಕುಶಲರಲ್ಲದವರು 
1, ಫಿಲ್ಲಿಂಗ್‌ ಅಂಡ್‌ ಸೀಲಿಂಗ್‌ 
2. ಸೇಯರ್‌ 
ಈ 
3. ಕಟ್ಟಿಂಗ್‌ 
4. | ಮೆಷಿನ್‌ ಹೆಲ್ಪರ್‌ / ಹೆಲ್ಲರ್‌ 
5. ಲೇಬಲಿಂಗ್‌ 
6. ಫ್ಯಾಕರ್ಸ್‌ 385-00 10010-00 375-00 9750-00 350-00 9100-00 
೭ ~ 
7. ಸಹಾಯಕರು 
8. | ಕ್ಷೀನರ್‌ 
9. ಮಜೂರ್‌ 
[A 
10. ಸ್ವೀಪರ್ಸ್‌ ಮತ್ತು ಇತರೆ ಕುಶಲರಲ್ಲದ 
ಕಾರ್ಮಿಕರು 
ಚಾಲಕ / ಕ್ಲೀನರ್‌ 
1 ಲಾರಿ ಡೈವರ್‌ 449-00 11674-00 437-00 11362-00 407-00 10582-00 
2 ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
3 ಲಾರಿ/ ಕಾರ್‌/ಜೀಪ್‌ ಕ್ಲೀನರ್‌ 385-00 10010-00 375-00 9750-00 350-00 9100-00 
ಕಛೇರಿ ಸಿಬ್ಬಂದಿ 
1. | ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 515-00 | 13390-00 500-00 13000-00 465-00 | 12090-00 
2 ಅಸಿಸೆಂಟ್‌ ಮ್ನಾನೇಜರ್‌/ ಅಸಿಸೆಂಟ್‌ 
ಹ i 495-00 | 12870-00 | 480-00 12480-00 450-00 | 1700-00 
ಪರ್ಸನಲ್‌ ಮ್ಯಾನೇಜರ್‌ 
3. ಅಕೌಂಟೆಂಟ್‌ 475-00 12350-00 465-00 12090-00 435-00 11310-00 
4. | ಕ್ಯಾಷಿಯರ್‌ /ಸೀನಿಯರ್‌ 
ಕ್ಪರ್ಕ್‌/ಬುಕಿ೦ಗ್‌ ಕ್ಷರ್ಕ್‌ 
5. ಶೀಘಲಿಪಿಗಾರ/ ಕಂಪೂಟರ್‌ 
ಸ / ಶಿ 465-00 12090-00 455-00 11830-00 425-00 11050-00 
ಆಪರೇಟರ್‌ 
6. ಸ್ಟೋರ್‌ ಕೀಪರ್‌/ ರಿಸೆಪ್ಪನಿಸ್ಟ್‌/ 
ಟೆಲಿಪೋನ್‌ ಆಪರೇಟರ್‌ 
































೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 








ಕನಿಷ್ಠ ವೇತನ ದರಗಳು 











ಕ್ರಸಂ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 





7. | ಬೆರಳಚ್ಚುಗಾರ/ಡಾಟಾ ಎಂಟ್ರಿ 


ಆಪರೇಟರ್‌ 460-00 11960-00 445-00 11570-00 420-00 10920-00 
8. ಗುಮಾಸ್ತ/ಜೂನಿಯರ್‌ ಸ್ಪರ್ಕ್‌ 








9. ಆಫೀಸ್‌ಬಾಯ್‌/ ಪ್ಯೂನ್‌/ 





























385-00 10010-00 375-00 9750-00 350-00 9100-00 
ವಾಚಮನ್‌/ ಸ್ವೀಪರ್‌/ ಅಟೆಂಡರ್‌. 
ತುಟ್ಟಿಭತ್ಯೆ:- 
ತುಟ್ಟಿಭತ್ಕೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 


ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಾಂಕಗಳ ಸಂಖ್ಯೆಯ 

ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 

ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 

ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 

ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 
ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 


ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿಪಿ ಐ ಅಂಶಗಳು ೫x ತುಟ್ಟಿಭತ್ಯೆಯ ದರ % 30 ದಿನಗಳು ತಿಂಗಳ 
ತುಟಿಭತ್ನೆ 
ಬ್‌ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 =ದಿನದ ತುಟ್ಟಭತ್ಯೆ 





26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನದ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಷೆ ಹೆಚ್ಚಾಗುವ ತುಟಿಭತ್ತೆಯನು ಸಹ ಪಾವತಿಸತಕ್ಕದ್ದು. 

ಡಿ [3 ಚ ಆದ್ರ ವ ಶಬ 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 


10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 


ವಂ| 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


೨೯ 





11... ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 


ನಮೂದಿಸಿ ಪಾವತಿ ಮಾಡತಕ್ಕದ್ದು. 


























ವಲಯ-1 |: | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 |: | ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇ೦ದ್ರಗಳು. 
ವಲಯ-3 |: | ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಪ್ರದೇಶಗಳು. 
೧.೧. 676 ಈ. ವಿಜಯಲಕ್ಷ್ಮಿ 
50 - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಇ 13 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015 


ಕರ್ನಾಟಕ ರಾಜ್ಯಾದ್ಯಂತ “ಎಲೆಕ್ಟಾನಿಕ್ಸ್‌ ಉದ್ದಿಮೆಗಳಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ 
ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ ಕಾಯ್ದೆ ಸಂಖ್ಯೆ: ೫) 


ಕಲಂ 3(0(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. 


ಈ ಕರಡು 


ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ 
ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 
ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆ೦ಗಳೂರು-560001 ಅಥವಾ ಕಾರ್ಮಿಕ 


ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 


1948ರ ಕನಿಷ್ಠ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಎಲೆಕ್ಟಾನಿಕ್ಸ್‌” ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನ ದರಗಳು 


ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 





















































ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕ್ಷ 
§ ಕೆಲಸದ ಸ್ವರೂಪ ವಲಯ-1 ವಲಯ-2 ವಲಯ-3 
ಸಂ 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
1. ಅತಿ ಕುಶಲ ಕಾರ್ಮಿಕರು 
1. | ಪ್ರೋಡಕ್ಷನ್‌ ಮ್ಯಾನೇಜರ್‌ 
pi ಸೇಲ್ಸ್‌ ಎಕ್ಸಿಕ್ಯೂಟಿವ್‌ 
445.00 11570.00 435 .00 11310.00 405.00 10530.00 
3 ಅಸೆಂಭ್ಲಿಂಗ್‌ ಸೂಪರ್‌ವೈಸರ್‌ 
4 ಕ್ವಾಲಿಟಿ ಇನ್ಸ್‌ಪೆಕ್ಟರ್‌ 
2. ಕುಶಲ ಕಾರ್ಮಿಕರು 
1, ಡಿಪ್ಲೋಮೊ ಟೆಕ್ನೀಷಿಯನ್‌ 
2. | ಲ್ಯಾಬ್‌ ಟೆಕ್ನೀಷಿಯನ್‌ 
3. ಟೆಕ್ನೀಷಿಯನ್‌ 415.00 10790.00 405.00 10530.00 385.00 10010.00 
4. | ಎಲೆಕೀಷಿಯನ್‌ 
ಟ್ರ 

5. | ಆಪರೇಟರ್‌ 
6. | ರೇಡಿಯೋ ಮತ್ತು ಟಿ.ವಿ. 

ಮೆಕ್ಕಾನಿಕ್‌/ ಅಸೆಂಬ್ಲಿಂಗ್‌ 

ಆಪರೇಟರ್‌ (ಐಟಿಐ, ಡಿಪ್ಲೋಮಾ 

ವಿದ್ಯಾರ್ಹತೆ ಉಳ್ಳವರು) 



























































































































































೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
ಕನಿಷ್ಠ ವೇತನ ದರಗಳು 
ಡ್‌ ಕೆಲಸದ ಸ್ವರೂಪ ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
7. ಕಂಪ್ಯೂಟರ್‌ ಆಪರೇಟರ್‌/ ಮೆಷಿನ್‌ 
ಆಪರೇಟರ್‌ 

8. | ಪಂಚ್‌ ಆಪರೇಟರ್‌ 

9. | ಕ್ಯಾಮೆರಾಮೆನ್‌ 

10. | ಹೆಚ್‌. ವೈರ್‌ಮೆನ್‌ 

1. ಟರ್ನರ್‌ 

12. | ಪ್ರಿಂಟರ್‌ 

13. | ಡೈ ಫಿಟ್ಟರ್‌ 

14. | ಫಿಟ್ಟರ್‌ 

15. ಡಿಸೈನರ್‌ 

16. | ಕ್ಯಾಬಿನೆಟ್‌ ಫಿಟ್ಟರ್‌ 

17. ಬಪ್ಪರ್‌ 

18. | ಮೌಲ್ದರ್‌ 

19. | ಮೆಷಿನ್‌ ಮೆನ್‌ 

20. | ವೈಂಡರ್‌ 

21. | ಇಂಪಿಗ್ನೇಷನ್‌ ಪ್ಲಾಂಟ್‌ ಆಪರೇಟರ್‌ 

22. | ಎಕ್ಸ್‌ಪೋಸ್‌ ಪ್ಲಾಂಟ್‌ ಆಪರೇಟರ್‌ 

23. | ಅಸೆಂಬ್ದರ್‌ 

24. | ಕಾಯಿಲ್‌ಮೆನ್‌ 

25. | ಕಾರ್ಪೆಂಟರ್‌ 

3. ಅರೆ ಕುಶಲ ಕಾರ್ಮಿಕರು 

1. | ಸ್ಟೋರ್‌ ಕೀಪರ್‌ 

2. | ಸಹಾಯಕ ಅಸೆಂಬ್ಲರ್‌ 

3. | ವೈರ್‌ಮೆನ್‌ 

4. | ಟೆಸ್ಟ್‌ ಫಿಟ್ಟರ್‌ 

5. | ಅಸಿಸ್ಟಂಟ್‌ ಡೈ ಫಿಟ್ಟರ್‌ 

6. | ಅಸಿಸ್ಟೆಂಟ್‌ ಫಿಟ್ಟರ್‌ 

7. | ಅಸಿಸ್ಟೆಂಟ್‌ ಟರ್ನರ್‌ 

8. | ಅಸಿಸ್ಟೆಂಟ್‌ ಡಿಸೈನರ್‌ 

9. ಕಾಯಿಲ್‌ ವೈಂಡರ್‌ 400.00 10400.00 390.00 10140.00 365.00 9490.00 
10. | ಅಸಿಸ್ಟೆಂಟ್‌ ಕ್ಯಾಬಿನೆಟ್‌ ಫಿಟ್ಟರ್‌ 

11. | ಟ್ರಾನ್ಸ್‌ಫಾರ್ಕರ್‌ ವೈಂಡರ್‌ 

12. | ಡೆಕೊರೇಟರ್‌ 

13. | ಫೈರ್‌ಮೆನ್‌ 

14. | ಮೌಲ್ದರ್‌ (ಗೇಡ್‌- 2) 

15. | ಡಿಲ್‌ಮೆನ್‌ 

16. | ಪೇಪರ್‌ ಕಟಿಂಗ್‌ ಸಾಪಿಂಗ್‌ 

(ಹ್ಯಾಂಡ್‌ ಆಪರೇಟರ್‌) 







































































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩೧ 
ಕನಿಷ್ಠ ವೇತನ ದರಗಳು 
ಕೆಲಸದ ಸ್ವರೂಪ ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
17. | ಕ್ಯಾನ್‌ ಫಿಟ್ಟರ್‌ 
18. | ಅಸಿಸ್ಟೆಂಟ್‌ ಟೆಕ್ನೀಷಿಯನ್‌ 
19. | ಅಸಿಸ್ಟೆಂಟ್‌ ಕಾರ್ಪೆಂಟರ್‌ 400.00 10400.00 390.00 10140.00 365.00 9490.00 
20. | ವಸ್ತುಗಳನ್ನು ಸಾಲಾಗಿ 
ಜೋಡಿಸುವವರು (ಅಲೈನರ್‌) 
4. ಕುಶಲರಲ್ಲದವರು 
1. | ಅಸಿಸ್ಟೆಂಟ್‌ ಸಹಾಯಕರು 
2. | ಹೆಲ್ಪರ್‌ 
3. | ಪ್ಯಾಕ್‌ ಮಾಡುವವರು 
4. | ಅಟೆಂಡರ್‌ 
5. | ವಾಚ್‌ಮೆನ್‌ 
385.00 10010.00 375.00 9750.00 350.00 9100.00 
6. | ಕ್ಷೀನರ್‌ 
7. | ಗಾರ್ಡನರ್‌/ಮಾಲಿ 
8. | ಕ್ಲಿಂಗ್‌ 
9. ಸ್ವೀಪರ್‌/ಸ್ಕ್ಯಾವೆ೦ಜರ್‌ 
10. | ಇತರೆ ಕುಶಲರಲ್ಲದವರು 
ಚಾಲಕ / ಕ್ಲೀನರ್‌ 
1 ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
2 ಕಾರ್‌/ಜೀಪ್‌ ಕ್ಷೀನರ್‌ 385-00 10010-00 375-00 9750-00 350-00 9100-00 
ಕಛೇರಿ ಸಿಬ್ಬಂದಿ 
1. ಮ್ಯಾನೇಜರ್‌/ ಪರ್ಸನಲ್‌ ಆಫೀಸರ್‌ 515-00 13390-00 500-00 13000-00 465-00 12090-00 
4 ಇಸ ಸಾಸ ಇಸ್ಟ್‌ 495-00 12870-00 480-00 12480-00 450-00 11700-00 
ಪರ್ಸನಲ್‌ ಮ್ಯಾನೇಜರ್‌ | ಡೆ ಟೆ” - R ಸ 
3. | ಅಕೌಟೆಂಟ್‌ 475-00 12350-00 465-00 12090-00 435-00 11310-00 
4. ಕ್ಯಾಷಿಯರ್‌ /ಸೀನಿಯರ್‌ ಕರ್ಕ್‌ 
5. | ಶೀಘಲಿಪಿಗಾರ/ ಕಂಪ್ಯೂಟರ್‌ 
ಆಪರೇಟರ್‌ 465-00 12090-00 455-00 11830-00 425-00 11050-00 
6. | ಸೋರ್‌ ಕೀಪರ್‌/ ಟೆಲಿಪೋನ್‌ 
ಸಹಾಯಕ 
7. | ಬೆರಳಚ್ಚುಗಾರ/ಡಾಟಾ ಎಂಟ್ರಿ 
ಆಪರೇಟರ್‌ 460-00 11960-00 445-00 11570-00 420-00 10920-00 
8. | ಗುಮಾಸ್ತ/ಜೂನಿಯರ್‌ ಕ್ಲರ್ಕ್‌ 
ಎ ಭು ಪೊ 385-00 10010-00 3175-00 9750-00 350-00 9100-00 
ವಾಚಮನ್‌/ ಸ್ವೀಪರ್‌/ ಅಟೆಂಡರ್‌. | | £ 4 
ತುಟ್ಟಿಭತ್ಯೆ:- 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 





೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟಿ ಭತ್ತೆ ಪಾವತಿಸತಕ್ಷದು. 
ಬ ರಿ ರದಿ 
1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 
ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
[ತ 
ತುಟ್ಟಿಭತ್ಕೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- 
ಪ್ರತಿ ವರ್ಷ ಹೆಚ್ಚಾಗುವ ಸಿ.ಪಿ.ಐ. ಅಂಶಗಳು ೫ ತುಟ್ಟಿಭತ್ಯೆಯ ದರ ೫x 30 ದಿನಗಳು ತಿಂಗಳ ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 = ದಿನದ ತುಟ್ಟಿಭತ್ಯೆ 





26 

2... ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7, ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


























ವಲಯ-1 : | ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು 
ಇವುಗಳಿಗೆ ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 : | ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 : | ವಲಯ-! ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳು. 
P.R. 677 ಈ. ವಿಜಯಲಕ್ಷ್ಮಿ 
SC - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 10 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015. 


ಕರ್ನಾಟಕ ರಾಜ್ಯಾದ್ಯಂತ “ಸ್ಪನ್‌ ಪೈಪ್‌, ಕಾಂಕ್ರೀಟ್‌ ಪೈಪ್‌, ಸ್ಯಾನಿಟರಿ ಫಿಟ್ಟಿಂಗ್ಸ್‌, ಪಿ.ಸಿ.ಸಿ, ಆರ್‌.ಸಿ.ಎಸ್‌. ಹೋಲ್ಡ್‌ ಮತ್ತು ಆರ್‌.ಸಿ.ಸಿ. ಪೈಪ್‌ 
ಮ್ಯಾನುಫ್ಯಾಕ್ಟರಿಂಗ್‌” ಅನುಸೂಚಿತ ಉದ್ದಿಮೆಯಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ 


ಛಿ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩೩ 





ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ ಕಾಯ್ದೆ ಸಂಖ್ಯೆ: 20 ಕಲಂ 3(1)(ಬಿ) ಮತ್ತು 
5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ ಸಲಹೆ/ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. 
ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, 
ಬನ್ನೇರುಘಟ್ಟ ರಸ್ತೆ ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 


1948ರ ಕನಿಷ್ಟ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಸ್ಟನ್‌ ಪೈಪ್‌, ಕಾಂಕ್ರೀಟ್‌ ಪೈಪ್‌, ಸ್ಯಾನಿಟರಿ ಫಿಟ್ಟಿಂಗ್ಸ್‌, ಪಿ.ಸಿ.ಸಿ, 
ಆರ್‌.ಸಿ.ಎಸ್‌. ಹೋಲ್ಡ್‌ ಮತ್ತು ಆರ್‌.ಸಿ.ಸಿ. ಪೈಪ್‌ ಮ್ಯಾನುಫ್ಯಾಕ್ಷರಿಂಗ್‌” ಅನುಸೂಚಿತ ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನದ ದರಗಳು ತಕ್ಷಣದಿಂದ 
ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ. 




































































































































































ಅನುಸೂಚಿ 
ಕನಿಷ್ಠ ವೇತನ ದರಗಳು 

ಶ್ರ 
ಹತ್ತ ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
A 

ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
1. ಅತಿ ಕುಶಲ ಕಾರ್ಮಿಕರು 
1; ಇಂಜಿನಿಯರ್‌ 

450.00 11700.00 440.00 11440.00 415.00 10790.00 
2. | ಪೋರ್‌ಮನ್‌ 
3. ಟೆಕ್ನಿಕಲ್‌ ಸೂಪರ್‌ವೈಜರ್‌ 

430.00 11180.00 420.00 10920.00 395.00 10270.00 
4 | ಸೂಪರ್‌ವೈಜರ್‌ (ಮೇಲ್ವಿಚಾರಕರು) 
2. ಕುಶಲ ಕಾರ್ಮಿಕರು 
5. ಮೆಕ್ಕಾನಿಕ್‌ 
6. | ಆಪರೇಟರ್‌ 
7. | ಮೌಲರ್‌ 

ಈ 

8. | ಬರ್ನರ್‌ 
9. | ಟರ್ನರ್‌ 
10. ವೆಲ್ಲರ್‌ 

420.00 10920.00 410.00 10660.00 385.00 10010.00 
11. | ಬಾರ್‌ ಬೆಂಡರ್‌ 
12. | ಮೆಷಿನ್‌ ಆಪರೇಟರ್‌ 
13. | ಎಂಜಿನ್‌ ಡೈವರ್‌ 
14. | ಮೇಸಿ 

ಮೆ 

15. ವೈಂಡರ್‌ 
16. | ಇತರೆ ಕುಶಲ ಕೆಲಸಗಾರರು 
3. ಅರೆ ಕುಶಲ ಕಾರ್ಮಿಕರು 
17. | ಸಹಾಯಕ ಆಪರೇಟರ್‌ 
18. ಹ್ಯಾಮರ್‌ಮೆನ್‌ 400.00 10400.00 390.00 10140.00 365.00 9490.00 
19. | ಇತರೆ ಅರೆ ಕುಶಲ ಕಾರ್ಮಿಕರು 
4. ಕುಶಲರಲ್ಲದವರು 
20. | ಕಲ್ಲು ಹೊಡೆಯುವವರು 
21. | ಮರಳು ಶುಚಿ ಮಾಡುವವರು 

385.00 10010.00 375.00 9750.00 350.00 9100.00 
22. ಕ್ಯಾರಿಯರ್‌ 
23. | ಸಹಾಯಕ 









































































































































1. 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 
24. | ಮಜೂರ್‌ 
ಎ 
25; ಹೆಲ್ಲರ್‌ 
26. | ಮಿಕರ್‌ 
ಗು 
27. | ಕೊಳವೆ ನಿರ್ಮಾಪಕ 
28. | ಸಿಮೆಂಟ್‌ ಪುಡಿ ಮಾಡುವವ 
29. | ಹಮಾಲಿ 
30. | ಕ್ಷೀನರ್‌ 
31. | ಸ್ಲೀಪರ್‌ 
ಸ 
32. ಪ್ಯೂನ್‌ 
33. | ಕುಶಲರಲ್ಲದ ಇತರೆ ಕಾರ್ಮಿಕರು 
ಚಾಲಕ / ಕ್ಷೀನರ್‌ 
1; ಲಾರಿ/ಬಸ್‌ ಡೈವರ್‌ 449-00 11674-00 437-00 11362-00 407-00 10582-00 
JR ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
3. ಲಾರಿ/ಬಸ್‌/ಾರ್‌/! ಜೀಪ್‌ ಕ್ಷೇನರ್‌ 385-00 10010-00 375-00 9750-00 350-00 9100-00 
ಕಛೇರಿ ಸಿಬ್ಬಂದಿ 
1. ಮ್ಲಾನೇಜರ್‌/ ಪರ್ಸನಲ್‌ 
ಠಿ 515-00 13390-00 500-00 13000-00 465-00 12090-00 
ಆಫೀಸರ್‌ 
2. | ಅಸಿಸ್ಟೆಂಟ್‌ ಮ್ಯಾನೇಜರ್‌/ 
ಅಸಿಸ್ಟೆಂಟ್‌ ಪರ್ಸನಲ್‌ 
ಮ್ಯಾನೇಜರ್‌ 495-00 12870-00 480-00 12480-00 450-00 11700-00 
3. ಅಕೌಟೆಂಟ್‌ 475-00 12350-00 465-00 12090-00 435-00 11310-00 
4. | ಕ್ಯಾಷಿಯರ್‌/ಸೀನಿಯರ್‌ 
ಕ್ಪರ್ಕ್‌/ಬುಕಿ೦ಗ್‌ ಕ್ಷರ್ಕ್‌ 
5. ಶೀಘಲಿಪಿಗಾರ/ ಕಂಪ್ಲೂಟರ್‌ 
RE ಠಿ 465-00 12090-00 455-00 11830-00 425-00 11050-00 
ಆಪರೇಟರ್‌ 
6. | ಸ್ಟೋರ್‌ ಕೀಪರ್‌/ ರಿಸೆಪ್ಪನಿಸ್ಟ್‌/ 
ಟೆಲಿಪೋನ್‌ ಆಪರೇಟರ್‌ 
7. | ಬೆರಳಚ್ಚುಗಾರ/ಡಾಟಾ ಎಂಟ್ರಿ 
ಆಪರೇಟರ್‌ 
460-00 11960-00 445-00 11570-00 420-00 10920-00 
8. ಗುಮಾಸ್ತ/ಜೂನಿಯರ್‌ ಕ್ಪರ್ಕ್‌/ಟೆಲಿ 
ಸ್ಪರ್ಕ್‌/ಟೈನಿ ಅಸಿಸ್ಟೆಂಟ್‌ 
9. | ಆಫೀಸ್‌ಬಾಯ್‌/ ಪ್ಲೂನ್‌/ 
ಠಿ 385-00 10010-00 375-00 9750-00 350-00 9100-00 
ವಾಚ್‌ಮನ್‌/ ಸ್ವೀಪರ್‌/ ಅಟೆಂಡರ್‌. 
ತುಟ್ಟಿಭತ್ಯೆ:- 


ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780 ಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ ದಿನ 
ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 


ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 


ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ಎ 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩೫ 





ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- ಪ್ರತಿ ವರ್ಷ ಹೆಚ್ಚಾಗುವ ಸಿ ಪಿ ಐ ಅಂಶಗಳು ಸ ತುಟ್ಟಿಭತ್ಯೆಯ ದರ % 30 ದಿನಗಳು- ತಿಂಗಳ ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 


ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಭತ್ಕೆಯ ದರ x 30 =ದಿನದ ತುಟ್ಟಿಭತ್ಯೆ 





26 


2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಸಹ ಪಾವತಿಸತಕ್ಕದ್ದು. 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊ೦ಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


























ವಲಯ-1 |: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 |: | ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 |: | ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಎಲ್ಲಾ ಪ್ರದೇಶಗಳು. 
೧.೧. 668 ಈ. ವಿಜಯಲಕ್ಷ್ಮಿ 
50 - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಜ 19 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015. 


ಕರ್ನಾಟಕ ರಾಜ್ಯಾದ್ಯಂತ “ಸೀಲ್‌ ಅಲ್ಕೇರಾ, ಟೇಬಲ್‌, ಕುರ್ಚಿ ಅತ್ಯಾದಿ ಪೀಠೋಪಕರಣಗಳು” ಅನುಸೂಚಿತ ಉದ್ದಿಮೆಯಲ್ಲಿ ಯಾವುದೇ 
ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು ತೀರ್ಮಾನಿಸಿದೆ. 
1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ ಕಾಯ್ದೆ ಸಂಖ್ಯೆ: 0) ಕಲಂ 3(1)(ಬಿ) ಮತ್ತು 5(0(ಬಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ ಎರಡು (2) ತಿಂಗಳ 
ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ ಸಲಹೆ /ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ ಸಲಹೆ/ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, 
4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-560029 
ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 


೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





1948ರ ಕನಿಷ್ಠ ವೇತನ ಕಾಯ್ದೆಯ ಕಲಂ 3(1(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಸ್ಟೀಲ್‌ ಅಲ್ಮೇರಾ, ಟೇಬಲ್‌, ಕುರ್ಚಿ ಅತ್ಯಾದಿ ಪೀಠೋಪಕರಣಗಳು 
ತಯಾರಿಕೆ” ಅನುಸೂಚಿತ ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನದ ದರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು 


ಪಸಾಪಿಸಿದೆ. 
ಕ ಮ 


















































































































































ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕ್ತ 
i ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ಸಿಂ 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 
1. ಕುಶಲ ಕಾರ್ಮಿಕರು-ಅ 
1 ಸೂಪರ್‌ವೈಸರ್‌ 450.00 11700.00 440.00 11440.00 415.00 10790.00 
2. ಕುಶಲ ಕಾರ್ಮಿಕರು-ಆ 
1, ಫಿಟ್ಟರ್‌ 
2 ಮೆಕ್ಕಾನಿಕ್‌ 
3. ಪೆಸರ್‌ 
ದ್‌ 
4 ಟರ್ನರ್‌ 
5 ಬೆಂಡರ್‌ 
6 ಟಚಿಂಕರ್‌ 
7 | ಫ್ಯಾಬ್ರಿಕೇಟರ್ಸ್‌ 
435.00 11310.00 425.00 11050.00 400.00 10400.00 
ಪೈಂಟರ್‌ 1 ಡಿಸೈನರ್‌/ ಸೇಯರ್‌/ 
$ ಲು 
ಪಾಲಿಷರ್‌ 
1 ಶೀಟ್‌ ಮೆಟಲ್‌ ಕಟರ್‌ ಮತ್ತು 
ಮಾರ್ಕ ಮಾಡುವವರು 
10 ಅಲ್ಮೇರಾ ತಯಾರಿಕೆ / ಬಾಡಿ 
ಮೇಕರ್ಸ್‌ / ಮಂಚ / ಬೆಂಚು/ 
ಕುರ್ಚಿ ಟೇಬಲ್‌/ ಇನ್ನಿತರ 
ಪೀಠೋಪಕರಣಗಳು 
3. ಅರೆ ಕುಶಲ ಕಾರ್ಮಿಕರು 
1 ಸಹಾಯಕ ವೆಲ್ದರ್‌ 
2. ಸಹಾಯಕ ಬೆಂಡರ್‌ 
3 ಸಹಾಯಕ ಫಿಟರ್‌ 405.00 10530.00 395.00 10270.00 370.00 9620.00 
4 ಸಹಾಯಕ ಮೆಕ್ಕಾನಿಕ್‌ ಮತ್ತು 
ಇತರೇ ಅರೆ ಕುಶಲ ಕಾರ್ಮಿಕರು 
4. ಕುಶಲರಲ್ಲದ ಕಾರ್ಮಿಕರು 
1 ಮಜೂರ್‌ 
ಎ 
2 ಹೆಲರ್‌ 
ಖಣ 
3 ಕೀನರ್‌ 385.00 10010.00 375.00 9750.00 350.00 9100.00 
[ae] ~ 
ಸ ಸಹಾಯಕರು ಇತರೆ ಕುಶಲರಲ್ಲದ 
ಕಾರ್ಮಿಕರು 
ಚಾಲಕ / ಕ್ಲೀನರ್‌ 
1. ಕಾರ್‌/ಜೀಪ್‌ ಡೈವರ್‌ 421-00 10946-00 410-00 10660-00 385-00 10010-00 
2; ಕಾರ್‌/ಜೀಪ್‌ ಕ್ಷೇನರ್‌ 385-00 10010-00 375-00 9750-00 350-00 9100-00 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩೭ 








ಕಛೇರಿ ಸಿಬ್ಬಂದಿ 





1. ಮ್ಯಾನೇಜರ್‌/ ಪರ್ಸನಲ್‌ 


515-00 13390-00 500-00 13000-00 465-00 12090-00 
ಆಫೀಸರ್‌ 





2. | ಅಸಿಸ್ಟೆಂಟ್‌ ಮ್ಯಾನೇಜರ್‌/ 





ಅಸಿಸ್ಟೆಂಟ್‌ ಪರ್ಸನಲ್‌ 495-00 12870-00 480-00 12480-00 450-00 11700-00 
ಮ್ಯಾನೇಜರ್‌ 
3. ಅಕೌಂಟೆಂಟ್‌ 475-00 12350-00 465-00 12090-00 435-00 11310-00 





4. | ಕ್ಯಾಷಿಯರ್‌/ಸೀನಿಯರ್‌ 
ಕ್ಪರ್ಕ್‌/ಬುಕಿ೦ಗ್‌ ಕ್ಷರ್ಕ್‌ 





5. | ಶೀಘ್ರಲಿಪಿಗಾರ/ ಕಂಪ್ಯೂಟರ್‌ 












































465-00 12090-00 455-00 11830-00 425-00 11050-00 
ಆಪರೇಟರ್‌ 
6. | ಸ್ಟೋರ್‌ ಕೀಪರ್‌/ ರಿಸೆಪ್ಪನಿಸ್ಟ್‌/ 
ಟೆಲಿಪೋನ್‌ ಆಪರೇಟರ್‌ 
7. ಬೆರಳಚುಗಾರ/ಡಾಟಾ ಎಂಟಿ 
ಜ ಮು 
ಆಪರೇಟರ್‌ 
460-00 11960-00 445-00 11570-00 420-00 10920-00 
8. ಗುಮಾಸ್ತ/ಜೂನಿಯರ್‌ ಕರ್ಕ್‌/ಟೆಲಿ 
ಕ್ಪರ್ಕ್‌/ಟ್ರೈನಿ ಅಸಿಸ್ಟೆಂಟ್‌ 
9. ಆಫೀಸ್‌ಬಾಯ್‌/ ಪ್ಯೂನ್‌/ 
ವಾಚ್‌ಮನ್‌/ ಸ್ವೀಪರ್‌/ 385-00 10010-00 375-00 9750-00 350-00 9100-00 
ಅಟೆಂಡರ್‌. 
ತುಟ್ಟಿಭತ್ಯೆ:- 


ತುಟ್ಟಿಭತ್ಕೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು. ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ 
ದಿನ ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 
1 ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು ನೀಡುವುದೂ 
ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 
ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 
ಅ) ಮಾಸಿಕ ವೇತನವನ್ನು ಪಡೆಯುವವರು:- 
ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ ೫x 30 ದಿನಗಳು = ತಿಂಗಳ ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 
ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು % ತುಟ್ಟಿಭತ್ಕೆಯ ದರ ೩ 30 ದಿನದ ತುಟ್ಟಿಭತ್ಯೆ 
26 
2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು. 
3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡಾಯವಾಗಿ ಕಾಲಕಾಲಕ್ಷೆ ಹೆಚ್ಚಾಗುವ ತುಟಿಭತ್ತೆಯನ್ನು ಸಹ ಪಾವತಿಸತಕ್ಷದು. 
ಡಿ ಠ ಔಚ ಗ) ವ ಕ್‌ು 
4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 


5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು. ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 


6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬ೦ದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 





೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 





ಕ ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 


8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ ಎರಡುಪಟ್ಟು 
ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

1. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಯೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 


ವಲಯ-1 |: [ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 


ವಲಯ-2 |: /ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 |: |ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಎಲ್ಲಾ ಪ್ರದೇಶಗಳು. 


























P.R. 669 ಈ. ವಿಜಯಲಕ್ಷ್ಮಿ 
50 - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಂ 6 ಎಲ್‌ಎಂಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 20.11.2015 


ಕರ್ನಾಟಕ ರಾಜ್ಯಾದ್ಯಂತ “ಪ್ಲಾಸ್ಟಿಕ್‌, ಪಾಲಿ ಪ್ಲಾಸ್ಟಿಕ್‌, ರಬ್ಬರ್‌ ಮತ್ತು ಪಿವಿಸಿ ಪೈಪ್ಸ್‌ ಮ್ಯಾನುಫ್ಯಾಕ್ಚರಿಂಗ್‌” ಅನುಸೂಚಿತ ಉದ್ದಿಮೆಯಲ್ಲಿ 
ಯಾವುದೇ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಕೆಳಕಂಡ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವಂತೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಲು ಸರ್ಕಾರವು 
ತೀರ್ಮಾನಿಸಿದೆ. 1948ರ ಕನಿಷ್ಠ ವೇತನ ಕಾಯ್ದೆಯ (ಕೇಂದ್ರ ನಿಯಮ ಸಂಖ್ಯೆ: ೫) ಕಲಂ 3(1(ಬಿ) ಮತ್ತು 5(1)(ಬಿ) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಈ ಕರಡು ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 
ಎರಡು (2) ತಿಂಗಳ ಅವಧಿಯೊಳಗೆ ಬಾಧಿತರಾಗುವ ವ್ಯಕ್ತಿಗಳಿಂದ ಸಲಹೆ/ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದು. ತದನಂತರ ಬಂದ 
ಸಲಹೆ/ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸಲಹೆ/ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, 
ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು-560001 ಅಥವಾ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, 
ಬೆಂಗಳೂರು-560029 ಇವರಿಗೆ ಸಲ್ಲಿಸಬಹುದಾಗಿರುತ್ತದೆ. 


1948ರ ಕನಿಷ್ಟ ವೇತನ ಕಾಯ್ದೆಯ ಕಲಂ 3(1)(ಬಿ) ಮತ್ತು 5(1)(ಬಿ)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ಕರ್ನಾಟಕ ರಾಜ್ಯಾದ್ಯಾಂತ ಯಾವುದೇ “ಪ್ಲಾಸ್ಲಿಕ್‌, ಪಾಲಿ ಪ್ರಾಸ್ಟಿಕ್‌, ರಬ್ಬರ್‌ ಮತ್ತು ಪಿವಿಸಿ ಪೈಪ್ಸ್‌ 






































ಮ್ಯಾ ಫ್ಯಾಕ್ಟರಿಂಗ್‌” ಅನುಸೂಚಿತ ಉದ್ದಿಮೆಗೆ ಈ ಕೆಳಕಂಡಂತೆ ಕನಿಷ್ಠ ವೇತನ ದರಗಳು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಮೂಲಕ ಪರಿಷ್ಕರಿಸಲು 
ಪ್ರಸ್ತಾಪಿಸಿದೆ 
ಅನುಸೂಚಿ 
ಕನಿಷ್ಠ ವೇತನ ದರಗಳು 
ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 
ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 

1 2 3 4 5 6 7 8 

1. ಸೂಪರ್‌ ವೈಸರ್‌ 

2. | ಮೆಷಿನ್‌ ಆಪರೇಟರ್‌ 

3. | ಆಪರೇಟರ್‌ 415-00 10790-00 405-00 10530-00 385-00 10010-00 

4 ಫಿಟ್ಟರ್‌ ಮೆಷಿನಿಸ್ಟ್‌ 

5. | ಮೆಷಿನ್‌ ಡ್ರೈವರ್‌ 

6. | ಫಿಟ್ಟರ್‌ 

Hp ಎಲೆಕ್ಟ್ರೀಷಿಯನ್‌ 410-00 10660-00 400-00 ಟ್‌ 375-00 9750-00 

8. | ಬಾಯ್ದರ್‌ ಆಪರೇಟರ್‌ 
































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ೩೯ 








ಕನಿಷ್ಠ ವೇತನ ದರಗಳು 











ಕ 
wf ಕೆಲಸದ ವರ್ಗಗಳು ವಲಯ-1 ವಲಯ-2 ವಲಯ-3 

ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ ದಿನಕ್ಕೆ ಮಾಸಿಕ 
1 2 3 4 5 6 7 8 





9. ಮೌಲ್ದರ್‌ ಕಾಂಪೌಂಡ್‌ 
ಕವರಿಂಗ್‌ 


10. | ವೀವರ್‌ ಮತ್ತು ಬೈಂಡರ್‌ 








1. | ಫೋಲ್ಡರ್‌ 





12 | ಮಿಕ್ಸರ್‌ 
13 ಗೋಡೌನ್‌ ಕೀಪರ್‌ 








14 ಪ್ಯಾಕರ್ಸ್‌ ( ಪ್ಯಾಕ್‌ 
ಮಾಡುವವ) 
15 | ಪೈಪ್‌ ತಯಾರಕರು 








16 ಪ್ಲಾಸಿಕ್‌ ಕ್ನಾರಿಯರ್‌ 
ಬಟ ಬ್ರಿ ಣು 


















































17 | ಕ್ಷೀನರ್‌ 
18 ಮಜ್ದೂರ್‌ 
385-00 10010-00 375-00 9750-00 350-00 9100-00 

19 | ವಾಚ್‌ಮೆನ್‌ 
20 | ಅಟೆಂಡರ್‌ 

ಸ್ಲೀಪರ್‌ 

ಸ 

ಚಾಲಕ / ಕ್ಷೀನರ್‌ 

1 | ಲಾರಿ ಡ್ರೈವರ್‌ 449-00 1674-00 437-00 1362-00 407-00 10582-00 


ಡ್ರೃ 
ಕಾರ್‌/ಜೀಪ್‌ ಡ್ರೈವರ್‌ 421-00 10946-00 410-00 10660-00 385-00 10010-00 


ಲಾರಿ/ಕಾರ್‌/ಜೀಪ್‌ ಕ್ಷೀನರ್‌ 385-00 10010-00 375-00 9750-00 350-00 9100-00 


ಕಛೇರಿ ಸಿಬ್ಬಂದಿ 


515-00 13390-00 500-00 13000-00 465-00 12090-00 
ಅಸಿಸ್ಟೆಂಟ್‌ ಮ್ಯಾನೇಜರ್‌ 1 


ಅಸಿಸ್ಟೆಂಟ್‌ ಪರ್ಸನಲ್‌ 495-00 12870-00 480-00 12480-00 450-00 11700-00 


475-00 12350-00 465-00 12090-00 435-00 11310-00 


.. | ಕ್ಯಾಷಿಯರ್‌/ಸೀನಿಯರ್‌ 
ಕರ್ಕ್‌/ಬುಕಿಂಗ್‌ ಕ್ಷರ್ಕ್‌ 

. | ಶೀಘ್ರಲಿಪಿಗಾರ/ 
ಕಂಪ್ಯೂಟರ್‌ ಆಪರೇಟರ್‌ 12090-00 11830-00 11050-00 
ಸ್ಟೋರ್‌ ಕೀಪರ್‌/ 
ರಿಸೆಪ್ಪನಿಸ್ಟ್‌/ ಟೆಲಿಪೋನ್‌ 
ಆಪರೇಟರ್‌ 
ಬೆರಳಚ್ಚುಗಾರ/ಡಾಟಾ ಎಂಟ್ರಿ 
ಆಪರೇಟರ್‌ 
ಗುಮಾಸ್ತ/ಜೂನಿಯರ್‌ 
ಕರ್ಕ್‌ 








11960-00 11570-00 10920-00 





ಆಫೀಸ್‌ಬಾಯ್‌/ ಪ್ಯೂನ್‌/ 
ವಾಚಮನ್‌/ ಸ್ವೀಪರ್‌/ 10010-00 9750-00 9100-00 
ಅಟೆಂಡರ್‌. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ ಭಾಗ ೪ಎ 














ತುಟ್ಟಿಭತ್ಯೆ:- 

ತುಟ್ಟಿಭತ್ಯೆ ಲೆಕ್ಕಾಚಾರವನ್ನು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಹಿಂದಿನ ಕ್ಯಾಲೆಂಡರ್‌ ವರ್ಷದ 12 ತಿಂಗಳುಗಳ ಗ್ರಾಹಕ ಬೆಲೆ ಸೂಚ್ಯಾಂಕಗಳ 
ಸರಾಸರಿ ಆಧಾರದ ಮೇಲೆ ಏಪ್ರಿಲ್‌ ಮೊದಲನೇ ದಿನಾಂಕದಂದು ಪ್ರತಿ ವರ್ಷ ಲೆಕ್ಕಾಚಾರ ಮಾಡತಕ್ಕದ್ದು ಅಲ್ಲದೇ ಗ್ರಾಹಕ ಬೆಲೆ ಸೂಚ್ಯಂಕಗಳ ಸಂಖ್ಯೆಯ 
ವಾರ್ಷಿಕ ಸರಾಸರಿ ಆಧಾರದ ಮೇಲೆ ಹೆಚ್ಚುವರಿಯಾದ ಅಥವಾ ಕಡಿಮೆಯಾದ ಪ್ರಮಾಣವನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದ್ದರಿಂದ ಮೊದಲ 
ಲೆಕ್ಕಾಚಾರವು ಗ್ರಾಹಕ ಬೆಲೆ ಸೂಚ್ಯಾಂಕದ (ಜನವರಿ 2015 ರಿಂದ ಡಿಸೆಂಬರ್‌ 2015) ಸರಾಸರಿ ಆಧಾರದ ಮೇಲೆ 2016 ಏಪ್ರಿಲ್‌ 1ನೇ ತಾರೀಖಿನಿಂದ 
ಜಾರಿಗೆ ಬರುತ್ತದೆ. ಅಂದರೆ, ರಾಜ್ಯ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಾಂಕ 5780 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ಎಲ್ಲಾ ವರ್ಗದ ಕಾರ್ಮಿಕರಿಗೆ 
ದಿನ ಒಂದಕ್ಕೆ 4 ಪೈಸೆಯಂತೆ ತುಟ್ಟಿ ಭತ್ಯೆ ಪಾವತಿಸತಕ್ಕದ್ದು. 

1. ದಿನಗೂಲಿ ಗಳಿಕೆದಾರರ ಸಂದರ್ಭದಲ್ಲಿ ಮಾಸಿಕ ವೇತನ ದರಗಳನ್ನು 26 ದಿನಗಳಿಂದ ವಿಭಾಗಿಸಿ, 4 ರಜಾ ದಿನಗಳಿಗೆ ವೇತನವನ್ನು 

ನೀಡುವುದೂ ಸೇರಿದಂತೆ ಲೆಕ್ಕ ಹಾಕತಕ್ಕದ್ದು. 

ತುಟ್ಟಿಭತ್ಯೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ:- 

ಅ) ಮಾಸಿಕ ವೇತನವನ್ನು ಪಡೆಯುವವರು:- 

ಪ್ರತಿ ವರ್ಷ ಹೆಚ್ಚಾಗುವ ಸಿಪಿಐ ಅಂಶಗಳು x ತುಟ್ಟಿಭತ್ಯೆಯ ದರ ೫x 30 ದಿನಗಳು ತಿಂಗಳ ತುಟ್ಟಿಭತ್ಯೆ 
ಆ) ದಿನಗೂಲಿ ವೇತನ ಪಡೆಯುವವರು :- 
ಪ್ರತಿ ವರ್ಷ ಹೆಚ್ಚಾಗುವ ಅಂಶಗಳು x ತುಟ್ಟಿಭತ್ಯೆಯ ದರ x 30 =ದಿನದ ತುಟ್ಟಭತ್ಯೆ 
26 

2. ಮಹಿಳೆಯರು ಮತ್ತು ಪುರುಷರು ಒಂದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ ಸಂದರ್ಭಗಳಲ್ಲಿ ಉಭಯತ್ರರಿಗೂ ಸಮಾನ ದರದ ವೇತನಗಳನ್ನು 
ಸಂದಾಯ ಮಾಡತಕ್ಕದ್ದು 

3. ಪ್ರಸ್ತುತ ಪಾವತಿಸುತ್ತಿರುವ ವೇತನ ದರವು ಹೆಚ್ಚಾಗಿದ್ದಲ್ಲಿ ಆ ವೇತನ ದರಗಳನ್ನು ಸಂದಾಯ ಮಾಡುವುದನ್ನು ಮುಂದುವರೆಸತಕ್ಕದ್ದು ಹಾಗೂ 
ಕಡ್ಡಾಯವಾಗಿ ಕಾಲಕಾಲಕ್ಷೆ ಹೆಚ್ಚಾಗುವ ತುಟಿಭತ್ತೆಯನ್ನು ಸಹ ಪಾವತಿಸತಕ್ಷದು. 

ಡಿ ಠ ಜ (Coa) ವ ರಬ 

4. ಅಧಿಸೂಚನೆಯಲ್ಲಿ ವರ್ಗವನ್ನು ನಮೂದಿಸದೆ ಇರುವ ವರ್ಗಗಳ ಕಾರ್ಮಿಕರಿಗೆ ಅದೇ ಸ್ವರೂಪದ ಕೆಲಸ ನಿರ್ವಹಿಸುತ್ತಿರುವ ಇತರೆ ವರ್ಗದ 
ಕಾರ್ಮಿಕರಿಗೆ ಪಾವತಿ ಮಾಡುತ್ತಿರುವ ವೇತನವನ್ನು ಸಂದಾಯ ಮಾಡತಕ್ಕದ್ದು. 

5. ತುಂಡು ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ 8 ಗಂಟೆಗಳ ಕೆಲಸದ ವೇತನವು ಅದೇ ತರಹದ ಕೆಲಸ ಮಾಡುವ ಕಾರ್ಮಿಕರ ಒಂದು 
ದಿನದ ವೇತನಕ್ಕಿಂತ ಕಡಿಮೆ ಇರಕೂಡದು. ಒಂದು ದಿನದ ಕೆಲಸ ಎಂದರೆ 8 ಗಂಟೆಗಳ ಕೆಲಸ ಎಂದು ತಿಳಿಯತಕ್ಕದ್ದು, ಕಾರ್ಮಿಕರನ್ನು 8 
ಗಂಟೆಗಳಿಗಿಂತ ಕಡಿಮೆ ಅವಧಿಯ ಕೆಲಸಕ್ಕೆ ನೇಮಿಸಿಕೊಂಡರೆ ಅಂತಹ ಕಡಿಮೆ ಅವಧಿಗೆ ಅನುಗುಣವಾಗಿ ವೇತನವನ್ನು ಆ ವರ್ಗದ ದಿನದ ಅಥವಾ 
ತಿಂಗಳ ವೇತನದ ಆಧಾರದ ಮೇಲೆ ಲೆಕ್ಕ ಹಾಕುವುದು. 

6. ದಿನಗೂಲಿ ನೌಕರರಿಗೆ ಅವರ ದಿನದ ವೇತನ ದರಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ತಿಂಗಳ ವೇತನ ದರವನ್ನು 26 ದಿನಗಳಿಂದ ಭಾಗಿಸಬೇಕು. 
ಭಾಗಿಸಿದಾಗ ಬಂದ ದರವು ಭಿನ್ನಾಂಕವಾಗಿದ್ದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

7. ಸಂಸ್ಥೆಯಲ್ಲಿ ನಿಗಧಿಪಡಿಸಿರುವ ವಾರದ ರಜೆ ಅಥವಾ ಹಬ್ಬದ ರಜಾ ದಿನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಟ ವೇತನ ಕಾಯ್ದೆ ಮತ್ತು 
ನಿಯಮಗಳಿಗೆ ಒಳಪಟ್ಟು ಸಾಮಾನ್ಯ ವೇತನದ ಎರಡುಪಟ್ಟು ವೇತನವನ್ನು ಪಾವತಿ ಮಾಡತಕ್ಕದ್ದು. 

8. ಕೆಲಸಗಾರರು ದಿನದ ನಿಗಧಿತ ಅವಧಿಗಿಂತ ಹೆಚ್ಚು ಸಮಯ ಕೆಲಸ ನಿರ್ವಹಿಸಿದಲ್ಲಿ ಅಂತಹ ಹೆಚ್ಚುವರಿ ಅವಧಿ ಕೆಲಸಕ್ಕೆ ಆತನ ವೇತನದ 
ಎರಡುಪಟ್ಟು ವೇತನವನ್ನು ಪಾವತಿಸತಕ್ಕದ್ದು. 

9. ವೇತನ ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದ ಪಕ್ಷದಲ್ಲಿ ಅದನ್ನು ಸಮೀಪದ ರೂಪಾಯಿಗೆ ಪೂರ್ಣಗೊಳಿಸುವುದು. 

10. ಟ್ರೈನಿಗಳಿಗೆ ಆ ವರ್ಗದ ನೌಕರರು ಪಡೆಯುತ್ತಿರುವ ವೇತನದ ಪ್ರತಿಶತ 75 ರಷ್ಟು ವೇತನವನ್ನು ಶಿಷ್ಯ ವೇತನವನ್ನಾಗಿ ಪಾವತಿಸತಕ್ಕದ್ದು. 

11. ಈ ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ವೇತನ ದರಗಳನ್ನು ಮತ್ತು ಕಾಲಕಾಲಕ್ಕೆ ಹೆಚ್ಚಾಗುವ ತುಟ್ಟಿಭತ್ಕೆಯನ್ನು ಆಯಾ ಅಂಕಣಗಳಲ್ಲಿಯೇ 
ನಮೂದಿಸಿ ಪಾವತಿ ಮಾಡತಕ್ಕದ್ದು. 





























ವಲಯ-1 |; ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ರಾಜ್ಯದ ಎಲ್ಲಾ ಮಹಾನಗರಪಾಲಿಕೆಗಳು ಮತ್ತು ಇವುಗಳಿಗೆ 
ಗೊತ್ತುಪಡಿಸಿದ ಆಗ್ಲೋಮರೇಷನ್‌ ಪ್ರದೇಶಗಳು. 
ವಲಯ-2 |: | ವಲಯ-1ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು. 
ವಲಯ-3 |: | ವಲಯ-। ಮತ್ತು 2 ರಲ್ಲಿ ನಮೂದಿಸಿರುವ ಪ್ರದೇಶಗಳನ್ನು ಹೊರತುಪಡಿಸಿ ರಾಜ್ಯದ ಇತರೆ ಎಲ್ಲಾ ಪ್ರದೇಶಗಳು. 
P.R. 670 ಈ. ವಿಜಯಲಕ್ಷ್ಮಿ 
50 - 200 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಪು 
ಕಾರ್ಮಿಕ ಇಲಾಖೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


